ಸಂಪುಟ :12 ೬ ಸಂಚಿಕೆ-01 ೨೬ ಮಾರ್ಚ್‌ 2018 **- ಆಂತರಿಕ ಪ್ರಸಾರಕ್ಕೆ ೫ ಪುಟ: 20 
ಸಂಪಾದಕರು : ಪ್ರೊ. ಶಾಂತರಾಜು ೯೬ ಆಡಳಿತ ಸಂಪಾದಕರು : ಎಂ. ನರಸಿಂಹ 


ಪಾರಂಪರಿಕ ಮತ್ತು ಐತಿಹಾಸಿಕ ಕೆಂಪಾಂಬುದಿ ಕೆರೆಯ ಅಂದಿನ ಚಿತ್ರಣ 


ಉದಯಭಾನು ಕಲಾಸಂಘದ 
ಸುವರ್ಣ ಮಹೋತ್ಸವ ಸ್ಮಾರಕ ಭವನ 
ನಿರ್ಮಾಣ ಹಂತದಲ್ಲಿ 'ವಾಸ್ತುಶಿಲ್ಲಿಯ ಕಲ್ಪನೆ 


ಉದಯಭಾನು ಉನ್ಸತ ಅಧ್ಯಂಯದವ ಈೇಂದ್ರ 


ದೌರವ ನಿರ್ದೇಶಕರು : ಪ್ರೊ. ಎಜ್‌.ಆರ್‌. ರಾಮಶೃಷ್ಟ ರಾವ್‌ 
ಆಡಜತ ನಿರ್ದೇಶಕರು /ಸಿ. ಇಓ. : ಎಂ. ಪವರಪಿಂಹ 


ಭಾಷೆ, ಸಾಹಿತ್ಯ-ಸಂಸ್ಥ್ಯ 3 iit 
ದೌರವ ಡೀನ್‌ ಡಾ. ವಾ. ಲೀತಾಚಾರ್ಯ 
ದೌರವ ಸದಸ್ಯರು : ಡಾ. ಪಿ.ವಿ. ನಾರಾಯಣ 
ಡಾ. ಜ.ಬ. ಹಲೀಶ್‌ 
ಡಾ. ಬೆಂ.ಶಾ. ಶ್ಯಾಮಲಾ ರತ್ಛಹುಮಾಲಿ 
ಪ್ರೊ. ಶಾಂತರಾಜು 
ಡಾ. ಎನ್‌. ರಪಿ 
ಡಾ. ಶೀಲಾದೇವಿ ಮಜೀಮರಠ್‌ 


ವಿಜ್ಞಾನ ಮತ್ತು ತಂತ್ರಜ್ಞಾನ ki iol 


ದೌರವ ಡೀವ್‌ಗಚು ಡಾ. ಪೆ. ಶೇಷಮೂರ್ತಿ 
ಡಾ. ವೈ.ಸಿ. ಕಮಲ 

ದೌರವ ಸದಸ್ಯರು : ಪ್ರೊ. ಎಜ್‌.ಆರ್‌. ರಾಮಶೃಷ್ಟರಾವ್‌ 
ಡಾ. ಅ.ಆರ್‌. ಅನಂತರಾಮು 
ಡಾ. ವೈ. ತುಚಜಪ್ಪ 


ಡಾ. ಪುಮಂಗಲ ಎಸ್‌. ಮುಮ್ಮಿಗಣ್ಣ 


ಆಡಜಆತ ಮತ್ತು ನಿರ್ವಹಣ ತು್ಭಯನಾಂದೆ 

ದೌರವ ಡೀನ್‌ : ಡಾ. ಏ.ವಿ. ರಾಜು 

ದೌರವ ಸದಸ್ಯರು : ಡಾ.ಪೆ. ಶೇಷಮೂರ್ತ 
ಪ್ರೊ. ಎಚ್‌.ಆರ್‌. ಅಪ್ಪಣ್ಣಯ್ಯ 
ರೊ. ಡಾ. ಆರ್‌. ಪೃಷ್ಟನ್‌ 
ಡಾ. ಎಸ್‌. ಹಲೀಶ್‌ 
ಡಾ. ಎಸ್‌. ಅನಿಲ್‌ಹುಮಾರ್‌ 


ಆರ್‌. ವೆಂಹಟೀಶ್‌ 
ಪೆದನಿಮಿತ್ನ ಸದಸ್ಯರು 
ಪಂದ ಅಧ್ಯಕ್ಷರು ರ ಪೃಷ್ಟ 
ಪಂಘಫದ ಹೋಶಾಧ್ಯಕ್ಷರು : ಈುಷ್ಪುರಾವ್‌ ಪಂತ್‌ 


ಸದಸ್ಯರು : ಡಾ./ಪ್ರೊ. ಆರ್‌. ಹೃಷ್ಣತಹುಮಾರ್‌ 


ಪದಾಧಿಕಾರಿಗಳು 


ಅಧ್ಯಕ್ಷರು 
ಬ. ಕೃಷ್ಣ 


ಕಾರ್ಯಾಧ್ಯಕ್ಷರು 
ಡಾ. ಬ.ಎಸ್‌. ಸತ್ಯನಾರಾಯಣ 


ಉಪಾಧ್ಯಕ್ಷರು 
ಟ. ಶ್ರೀನಿವಾಸ್‌ 


ಸಂಸ್ಥಾಪಕ ಗೌರವ ಕಾರ್ಯದರ್ಶಿ 
ಎಂ. ನರಸಿಂಹ 


ಸಹಾಯಕ ಕಾರ್ಯದರ್ಶಿಗಳು 
ಕೆ.ಎನ್‌. ಸೋಮಶೇಖರ್‌ 
ಎಚ್‌.ಎಸ್‌. ಕಪಿನಯ್ಯ 


ಕೋಶಾಧ್ಯಕ್ಷರು 
ಕುಪ್ಪುರಾವ್‌ ಪಂತ್‌ 


ಪ್ರಕಟಣೆ 

ಉದಯಭಾನು ಕಲಾಸಂಘ (ನೋಂ.) 
ಗವಿಪುರ ಸಾಲು ಛತ್ರಗಳ ಎದುರು 
ರಾಮಕೃಷ್ಣ ಮಠ ಬಡಾವಣಿ 
ಕೆಂಪೇಗೌಡನಗರ 


ಬೆಂಗಳೂರು-56೦ ೦1೨ 
ದೂರವಾಣಿ : ೧80-2660೨343 
ಬೆಅಫ್ಯಾಕ್ಸ್‌ ; 080-26601831 


ಮಿಂಚಂಚೆ 
udayabhanu_1965@yahoo.co.in 
ಅಂತರ್ಜಾಲ 
www.udayabhanu.org 


ಲು 


ತನ್ನ ನಿಸ್ಪಾರ್ಥ ಸೇವೆಯಿಂದಲೇ ಅರ್ಧ ಶತಮಾನವನ್ನು ಬಹು ಯಶಸ್ವಿಯಾಗಿ 
ದಾಟಿ, ಸಾಗುತ್ತಿರುವ ನಮ್ಮ ಸಂಸ್ಥೆಯ ಅಭಿವೃದ್ದಿಯ ಹಿಂದಿರುವ ನನ್ನೆಲ್ಲಾ 
ಆತ್ಮೀಯ ಬಂಧುಗಳೇ, 


ಯಾವುದೇ ಹಣ, ಅಧಿಕಾರ, ಸ್ಥಾನ ಬಲವಿಲ್ಲದೆ ಕೇವಲ ಸಮುದಾಯದ 
ಪ್ರೋತ್ಸಾಹ ಮತ್ತು ತಮ್ಮೆಲ್ಲರ ಶ್ರಮದಾನದಿಂದಲೇ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದಿದೆ. 
ಹಂತ ಹಂತವಾಗಿ ಶೈಕ್ಷಣಿಕ, ಸಾಂಸ್ಕೃತಿಕ, ಸಾಹಿತ್ಮಿಕ, ಸಾಮಾಜಿಕ, ಗಂಥಪ್ರಕಟಣೆ, 
ಸಮುದಾಯ ಆರೋಗ್ಯ ಪಾಲನೆ, ವೈಜ್ಞಾನಿಕ ಕಾರ್ಯಾಗಾರ, ವಿಚಾರ ಸಂಕಿರಣ, 
ಉಪನ್ಯಾಸ, ನಾಡು-ನುಡಿ ಜಾಗೃತಿ, ಕನ್ನಡ-ಕನ್ನಡಿಗ-ಕರ್ನಾಟಕ ಕಲ್ಯಾಣ 
ಧ್ವೇಯ ಹೀಗೆ ಬಹುಮುಖ ಚಟುವಟಿಕೆಗಳನ್ನು ತನ್ನ ಬತ್ತಳಿಕೆಯಲ್ಲಿ ಸೇರಿಸಿ 
ಕೊಳ್ಳುತ್ತಾ ಸೇವಾ ಮನೋಭಾವದಿಂದಲೇ ಸಾಗುತ್ತಿರುವ ನಮ್ಮ ಸಂಸ್ಥೆಯು 
“ಉದಯಭಾನು ಉನ್ನತ ಅಧ್ಯಯನ ಕೇಂದ್ರ”ವನ್ನು ರಚಿಸಿ, ಅದರಲ್ಲಿ ಭಾಷೆ. 
ಸಾಹಿತ್ಯ-ಸಂಸ್ಕೃತಿ ಅಧ್ಯಯನಾಂಗ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅಧ್ಯಯನಾಂಗ 
ಹಾಗೂ ವಾಣಿಜ್ಯ/ನಿರ್ವಹಣೆ ಅಧ್ಯಯನಾಂಗಗಳನ್ನು ಒಳಗೊಂಡು ಅದರ 
ಮುಖೇನ ಅವಕಾಶ ವಂಚಿತರಿಗೆ ಉನ್ನತ ಜ್ಞಾನ ಒದಗಿಸಲು ಪ್ರಯತ್ನಿಸುತ್ತಿದೆ. 
ಈಗಾಗಲೇ ಎಲ್ಲಾ ಅಂಗಗಳು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ 
ಮುನ್ನಡೆಸುತ್ತಿವೆ. 


ಈ ಎಲ್ಲಾ ಚಟುವಟಿಕೆಗಳಿಗೆ ಸಹಕಾರಿಯಾಗಿ ನಿಂತ ಕರ್ನಾಟಕ ಸರ್ಕಾರ, 
ಮಹಾನಗರ ಪಾಲಿಕೆ, ಜನಪ್ರಶಿನಿಧಿಗಳು, ಸಹ ಸಂಘ-ಸಂಸ್ಥೆಗಳು, ಗೌರವ 
ವೈದ್ಯರುಗಳು, ಆಸ್ಪತ್ರೆಗಳು, ಸಿಬ್ಬಂದಿ ವರ್ಗದವರು, ಸದಸ್ಯರು, ಸಾರ್ವಜನಿಕರು, 
ಗೌರವ ಶಿಕ್ಷಕರು, ಗುರು ಮಾನ್ಯರು ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು 
ಮತ್ತು ಸದಸ್ಯರ ಸೇವೆಗಾಗಿ ಸ್ಮರಿಸಬೇಕಾದ್ದು ನನ್ನ ಕರ್ತವ್ಯ. 


ಉದಯಸೌರಭ 


ಹ್ರಯಂ 


() 


ಸ್ವಯಂಬದ್ಧತೆ. ಸ್ಪ್ವಯಂ ಆಸಕ್ತಿ, ಸ್ಥ್ವಯಂ ಕಾರ್ಯಪಾಲನೆ, ಸ್ವಯಂ ಸಂಘಟನೆ ಸ್ವಯಂ 
ಸಮಯಪಾಲನೆ ಈ ಐದು "ಸ್ವಯಂ'ಗಳು ಸಾರ್ವಜನಿಕ ಸೇವಾಸಂಸ್ಥೆಗಳ 
ಧ್ಯೇಯವಾಗಿರಬೇಕು. ಈ ಧ್ಯೇಯಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಂಸ್ಥೆಯ "ಸ್ವಯಂ' 
ಕಾರ್ಯಜವಾಬ್ದಾರಿಯನ್ನು ಹೊತ್ತ ಕಾರ್ಯಕರ್ತರಿಗೆ ಅನಿವಾರ್ಯ. ಮಹಾತ್ಮ 
ಗಾಂಧೀಜಿ, ಬಿ.ಆರ್‌. ಅಂಬೇಡ್ಕರ್‌, ನೇತಾಜಿ ಸುಭಾಷ್‌ಚಂದಬೋಸ್‌ ಮುಂತಾದ 
ಹಿರಿಯರ ಆದರ್ಶ ಯಾವುದೇ ಸ್ವಯಂ ಸೇವಕರಿಗೆ ದಾರಿ ದೀವಿಗೆ. ಸ್ಪಾಮಿ 
ವಿವೇಕಾನಂದ, ಭಗತ್‌ಸಿಂಗ್‌ ಮುಂತಾದವರು ತಮ್ಮ ಜೀವಿತದ ಅತ್ಯಲ್ಪ ಕಾಲದಲ್ಲಿ 
ಶತಮಾನಗಳ ನಂತರವೂ ಜೀವಂತವಾಗಿದ್ದಾರೆ. ತ್ರಿವಿಧ ದಾಸೋಹಿ 
ಡಾ. ಶ್ರೀ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಪಾದಸ್ಪರ್ಶದಿಂದ ಉದಯಭಾನು 


ಕಲಾಸಂಘ ಧನ್ಯತಾ ಭಾವವನ್ನು ಪಡೆದಿದೆ. 


ಇಂತಹ ಮಹನೀಯರ ಆದರ್ಶ-ಧ್ಯೇಯಗಳಲ್ಲಿ ಶೇಕಡ ಒಂದು ಭಾಗದಷ್ಟಾದರೂ 
ಸಾರ್ವಜನಿಕ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವವರು ಪಾಲಿಸಿದರೆ ಅವರ 
ಬದುಕು ಸಾರ್ಥಕ ಮತ್ತು ಅವರು ತೊಡಗಿಸಿಕೊಂಡಿರುವ ಸೇವಾ ಸಂಸ್ಥೆಯೂ 
ಪ್ರಗತಿಯ ಮಾರ್ಗದಲ್ಲಿ ಮುನ್ನಡೆಯುವುದು ಸಾಧ್ಯ. 


ಅರ್ಧ ಶತಮಾನದ ಹಾದಿಯನ್ನು ನಿರಂತರ ಯಶಸ್ವಿ ಗಟ್ಟಿ ಹೆಜ್ಜೆಗಳನ್ನಿಟ್ಟು. 
ಮುನ್ನಡೆಯುತ್ತಿರುವ ಉದಯಭಾನು ಕಲಾಸಂಘ "ಕನ್ನಡ-ಕನ್ನಡಿಗ-ಕರ್ನಾಟಕ” 
ಸಾಮಾಜಿಕ ಸೇವಾಸಂಸ್ಥೆಯಾಗಿ ಮುನ್ನಡೆಯುತ್ತಿರುವುದು ಸಂಸ್ಥೆಯೊಂದಿಗೆ 
ಕೈಜೋಡಿಸಿರುವ ಎಲ್ಲರಲ್ಲೂ ಧನ್ಯತಾ ಭಾವನೆ ಮೂಡಿಸಿದೆ. 


“ಕರ್ತವ್ಯ ಒಂದು ವ್ಯಕ್ತಿಗತ ವಿಷಯ, ಅದನ್ನು ಮಾಡಲು 
ಬೇರೆಯವರನ್ನು ಆಹ್ಪಾನಿಸುವ ಅಗತ್ಯವಿಲ್ಲ. ಅದು 
ಏನನ್ನಾದರೂ ಮಾಡುವ ಅಗತ್ಯವಿರುವಂಥದು” 
-ಮದರ್‌ಥೆರೇಸಾ ಅವರ ಈ ಮಾತನ್ನು ಧನ್ಯತಾಭಾವನೆಯಿಂದ ಸ್ಥರಿಸಿಕೊಳ್ಳುತ್ತೇನೆ. 


೫ ಎಂ. ನರಸಿಂಹ 
ಸಂಸ್ಥಾ. ಪಕ 
ಗೌ। ಕಾರ್ಯದರ್ಶಿ 


ಹು೦ಂಪಾಂದಜಂಯ 
2% 


ದಿನ ಒಂದಕ್ಕೆ ಸಾವಿರಾರು ಸಂಸ್ಥೆಗಳು ಹುಟ್ಟುತ್ತವೆ, ಸಾಯುತ್ತವೆ. ಆದರೆ ಯಾವುದು 
ನಿರಂತರವಾಗಿ ಅಸ್ಲಿತೆಯನ್ನು ಉಳಿಸಿಕೊಳ್ಳುತ್ತಾ, ಗುಂಪು ಚಟುವಟಿಕೆಗಳಿಗೆ 
ಸೀಮಿತವಾಗದೆ ಅದೊಂದು ಸಮುದಾಯದ ಶಕ್ತಿಯಾಗಿ ಬೆಳೆಯುತ್ತದೊ ಅಂತಹ 
ಸಂಸ್ಥೆ ಮಾತ್ರ ನೂರ್ವಾಲ ಬಾಳಿ ಬದುಕುತ್ತದೆ. ಅಂತಹ ವಿರಳ ಸಂಸ್ಥೆಗಳಲ್ಲಿ ಒಂದು 
ನಮ್ಮ ಉದಯಭಾನು ಕಲಾಸಂಘ. ಭವ್ಯ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಪ್ರಶಸ್ತಿಗಳನ್ನು 
ತನ್ನ ಮುಡಿಗೇರಿಸಿಕೊಂಡು, ತನ್ನ ಬದ್ಧತೆಯ ಮೂಲಕವೇ ಜನಪ್ರಿಯತೆ ಗಳಿಸಿ 
ಸುವರ್ಣ ಮಹೋತ್ಸವ ಆಚರಿಸಿಕೊಂಡು ಪ್ರಗತಿ ಪಥದಲ್ಲಿ ಸಾಗುತ್ತಿದೆ. 


ಉದಯ ಸೌರಭದ ಈ ವಿಶೇಷ ಸಂಚಿಕೆಯನ್ನು ತಮಗರ್ಪಿಸುತ್ತಾ, ತನ್ಮುಖೇನ 
ಸಂಘದ ಚಟುವಟಿಕೆಗಳ ಹಿನ್ನೋಟ-ಮುನ್ನೋಟಗಳನ್ನು ಸಹೃದಯರ ಅವಗಾಹನೆಗೆ 
ತರುವ ಉದ್ದೇಶ ನಮ್ಮದು. ನಮ್ಮೀ ಸಂಸ್ಥೆ ಎಂದಿಗಿಂತ ಹೆಚ್ಚು ಚಟುವಟಿಕೆಯಿಂದ 
ಸಾಗುತ್ತಿದ್ದು ಸಮಾಜದ ಸರ್ವತೋಮುಖ ಬೆಳವಣಿಗೆಗೆ ತನ್ನದೇ ಆದ ಮಾರ್ಗದಲ್ಲಿ 
ಶ್ರಮಿಸುತ್ತಿದೆ. ಪುಸ್ತಕ ಪ್ರಕಟಣೆ, ಉಚಿತ ಆರೋಗ್ಯ ತಪಾಸಣೆ, ಕಣ್ಣಿನ ಪರೀಕ್ಷೆ, ಗಣಕ 
ಯಂತ್ರದ ತರಬೇತಿ, ಎಸ್‌.ಎಸ್‌.ಎಲ್‌.ಸಿ. ಪಿ.ಯು.ಸಿ. ಮಕ್ಕಳಿಗೆ ವಿಶೇಷ ತರಗತಿ, 
ಸಾಂಸ್ಕೃತಿಕ, ಧಾರ್ಮಿಕ ಕಾರ್ಯಗಳ ಜತೆಜತೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳು, 
ಶಾಲಾ ಕಾಲೇಜುಗಳ ಸಹಯೋಗದೊಂದಿಗೆ ವಿಶೇಷ ಕಾರ್ಯಾಗಾರ, ಉಪನ್ಯಾಸ, 
ಸಂಕಿರಣಗಳನ್ನು ನಡೆಸುವುದರ ಮೂಲಕ ಹೊಸದೊಂದು ಮಹತ್ವದ 
ಹೆಜ್ಜೆಯನ್ನಿಟ್ಟಿರುವುದು ಶ್ಲಾಘನೀಯ. 


ಉದಯ ಸೌರಭ ಅನೇಕ ವರ್ಷಗಳಿಂದ ಪ್ರಕಟವಾಗುತ್ತಿದ್ದು ಸಂಘ ಮತ್ತು ಸದಸ್ಯರು 
ಹಾಗೂ ಜನಸಾಮಾನ್ಯರ ನಡುವೆ ಸಂಪರ್ಕ ಸೇತುವೆಯಾಗಿ ಮಾಹಿತಿಗಳನ್ನು ಕಾಲ-ಕಾಲಕ್ಕೆ 
ತಲುಪಿಸುವುದನ್ನು ಗುರಿಯಾಗಿಸಿಕೊಂಡಿದೆ. ಪ್ರಸ್ತುತ ಈ ಸಂಚಿಕೆ ಅನೇಕ ಉಪಯುಕ್ತ 
ಮಾಹಿತಿಯೊಂದಿಗೆ ತಮ್ಮ ಮುಂದಿದೆ. ಪರಾಂಬರಿಸಿ ಪ್ರೋತ್ಸಾಹಿಸಿ ಎಂದು 
ಕೋರಿಕೊಳ್ಳುತ್ತೇನೆ. ನಮ್ಮೊಡನೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಹಕರಿಸಿದ 
ಸರ್ವರಿಗೂ ವಂದನೆಗಳು. 

ಹ ಪ್ರೊ ಶಾಂತರಾಜು 
ಸಂಪಾದಕರು 


ಉದಯಸೌರಭ 


ಎ ದಿನಾಂಕ: 26-01-2017 
ಭಾರತ ಗಣರಾಜ್ಯೋಡ್ಡವ ದಿನಾಚರಣೆ 


ನೌಡು-ನುಡಿ-ಸಂಸ್ಕೃಶಿಯನ್ನು ಕುರಿತು ಸದಾ 
ಸಕ್ರಿಯವಾಗಿರುವ ನಮ್ಮ ಉದಯಭಾನು ಕಲಾ 
ಸಂಘವು, ಜನಸಾಮಾನ್ಯರಲ್ಲಿ ದೇಶ ಪ್ರೇಮದ 
ಜಾಗೃತಿ ಮೂಡಿಸಲು ಪ್ರತಿವರ್ಷ ಗಣರಾಜ್ಯೋತ್ಸವ 
ವನ್ನು ಆಚರಿಸಿಕೊಂಡು ಬರುತ್ತಿದೆ. ಒತ್ತಾಸೆಯಾಗಿ 
ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃಫಿ 
ಇಲಾಖೆಯು ಗಣರಾಜ್ಯೋತ್ಸವ ಸಾಂಸ್ಕೃತಿಕ 
ಕಾರ್ಯಕ್ರಮಗಳನ್ನು ಪ್ರಾಯೋಜಿಸುತ್ತಿದೆ. 


ಗಣರಾಜ್ಯೋತ್ಸವ ದಿನಾಚರಣೆಯ ಅಂಗವಾಗಿ 
26.01.17ನೇ ಗುರುವಾರ ಬೆಳಿಗ್ಗೆ 9.00 ಗಂಟೆಗೆ 
ಸಂಘದ ಅಧ್ಯಕ್ಷರಾದ ಶ್ರೀ ಬಿ. ಕೃಷ್ಣ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸರ್ಕಾರದ 
ಧ್ವಜಾರೋಹಣ ನೆರವೇರಿಸಿದರು. ಪ್ರಧಾನ ಕಾರ್ಯದರ್ಶಿಗಳೂ, ಐ.ಎ.ಎಸ್‌. ಅಧಿಕಾರಿಗಳೂ 
ಆದ ಶ್ರೀ ಎಸ್‌.ಆರ್‌. ಉಮಾಶಂಕರ್‌ ಹಾಗೂ ನಿರ್ದೇಶಕರಾದ 
ಸಾಂಸ್ಕೃತಿಕ ಭವನದಲ್ಲಿ ದೇಶಭಕ್ತಿಗೀತೆಗಳು, ಕಥಾ ಕೆ.ಎ.ಎಸ್‌. ಅಧಿಕಾರಿ ಶ್ರೀ ಕೆ.ಎ. ದಯಾನಂದ ಅವರು 
ಕೀರ್ತನ, ವಚನ ಗಾಯನ, ಸುಗಮ ಸಂಗೀತ, ಸಸಟೂಗಳಮ್ಮುನಿಡ ಸಹಾಲಸಿಡಲು; 
ನಾಟಕ ಪ್ರದರ್ಶನ ಹಾಗೂ ವಿವಿಧ ಜಾನಪದ ಕಲಾ _. 
ಪ್ರದರ್ಶನಗಳನ್ನು ಪ್ರಸ್ತುತ ಪಡಿಸಲಾಯಿತು. 


ಸಂಜೆ 4.00 ಗಂಟೆಯಿಂದ ಸಂಘದ 


ಈರ್ನಾಟಕ - 60 : ಏಶೇಷ ಉಪನ್ಯಾಸ ಮಾಲೆ 


ಕರ್ನಾಟಕ ಏಕೀಕರಣವಾಗಿ 60 ವರ್ಷವಾಗಿರುವ ಈ ಸಂದರ್ಭದಲ್ಲಿ "ಕನ್ನಡಕ್ಕೆ ರಾಷ್ಟ್ರೀಯ ಸ್ಥಾನಮಾನ'ದ ಗರಿ ಮೂಡಿದ್ದರೂ ಈ 
ಬಗ್ಗೆ ಈವರೆಗೂ ಯಾವುದೇ ರೀತಿಯ ಪ್ರಯೋಜನವನ್ನು ನಿರೀಕ್ಷಿಸಲಾಗಿಲ್ಲ. ಕೇಂದ್ರ ಸರ್ಕಾರ ಅನುದಾನ ನೀಡಲು ತಯಾರಿದ್ದರೂ ರಾಜ್ಯ 
ಸರ್ಕಾರ ಪಡೆಯುವಲ್ಲಿ ವಿಫಲವಾಗುತ್ತಿದೆ. ಈವರೆಗೂ ಶಾಸ್ತ್ರೀಯ ಕನ್ನಡ ಉನ್ನತ ಅಧ್ಯಯನ ಕೇಂದ್ರದ ರಚನೆಯಾಗಿಲ್ಲ. ಅದರ ಜಾಗ 
ನಿಗದಿಯಾಗಿಲ್ಲ. ಅನುದಾನ ಪಡೆಯುವ ಪ್ರಕ್ರಿಯೆಯೇ ಆರಂಭವಾಗಿಲ್ಲ. ಶಾಸ್ತ್ರೀಯ ಕನ್ನಡದ ಸ್ಥರೂಪ ವ್ಯಾಪ್ತಿ-ಅವಧಿಯೇ 
ನಿಷ್ಠರ್ಷವಾಗಿಲ್ಲ. 


ಈ ನಿಟ್ಟಿನಲ್ಲಿ ಶಾಸ್ತೀಯ ಕನ್ನಡ ವೇದಿಕೆ ತನ್ನದೇ ಮಿತಿಯಲ್ಲಿ ಈ ವಿಚಾರವನ್ನು ಜನತೆಗೆ ತಲುಪಿಸುವ ಹಲವು ಪ್ರಯತ್ನಗಳನ್ನು 
ಮಾಡಿದೆ. 


1 “ಶಾಸ್ತೀಯ ಕನ್ನಡ ಪರಿಚಯ' ಪುಸ್ತಕ ಪ್ರಕಟಣೆ. 


2. ಶಾಸ್ತೀಯ ಕನ್ನಡ ಜಾಗೃತಿ ಅಭಿಯಾನ: 2014-16ರಲ್ಲಿ ಹರಿದಾಸ ನಾರಾಯಣಶರ್ಮ ಶತಮಾನೋತ್ಸವದ ಅಂಗವಾಗಿ 
ರಾಜ್ಯಾದ್ಯಂತ ಈ ಅಭಿಯಾನ ನಡೆದಿದ್ದು 50ಕ್ಕೂ ಹೆಚ್ಚು ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. 


ಉದಯಸೌರಭ 


3. ಇದೀಗ ಈ ವಿಶೇಷ ಉಪನ್ಯಾಸ ಮಾಲೆಯನ್ನು ಯೋಜಿಸಿದ್ದು ಉದಯಭಾನು ಉನ್ನತ ಅಧ್ಯಯನ ಕೇಂದದೊಂದಿಗೆ 
ನಡೆಸುತ್ತಿದೆ. ಉದಯಭಾನು ಉನ್ನತ ಅಧ್ಯಯನ ಕೇಂದದ ಭಾಷೆ-ಸಾಹಿತ್ಯ-ಸಂಸ್ಕೃತಿ ಅಧ್ಯಯನಾಂಗವು ಶಾಸ್ತ್ರೀಯ ಕನ್ನಡದ 
ಬಗ್ಗೆ ಕಳದೆರಡು ವರ್ಷ. 1 ವರ್ಷದ ಪಿಜಿ ಡಿಪ್ಲೋಮಾ ತರಗತಿಗಳನ್ನು ನಡೆಸಿದೆ. 

4 ಈ ವರ್ಷದಿಂದ ಶಾಸ್ತ್ರೀಯ ಕನ್ನಡ ಪ್ರವೇಶ -ಡಿಪ್ಲೋಮಾವನ್ನು ಸಾಮಾನ್ಯ ಜನರಿಗೆ ಶಾಸ್ತ್ರೀಯ ಕನ್ನಡ ವೇದಿಕೆಯ 
ಸಹಯೋಗದಲ್ಲಿ ನಡೆಸಶಾಗುವುದು. 


ಈ ವಿಶೇಷ ಉಪನ್ಯಾಸ ಮಾಲೆಯಲ್ಲಿ ಶಾಸ್ತ್ರೀಯ ಕನ್ನಡದಲ್ಲಿ ಬರುವ ಶಾಸ್ತ್ರೀಯ ಕನ್ನಡ ಪ್ರಾಚೀನ ಸಾಹಿತ್ಯ-ಭಾಷೆ-ವ್ಯಾಕರಣ. 
ಕಾವ್ಯಮೀಮಾಂಸೆ-ಛಂದಸ್ಸು ಶಾಸನ-ಸಂಸ್ಕೃತಿ ಗಂಥ ಸಂಪಾದನೆ-ಹಸ್ತಪ್ರತಿಶಾಸ್ತ - ಈ ವಿಷಯಗಳನ್ನು ಕುರಿತು ಈವರೆಗೆ ಆಗಿರುವ 
ಅಧ್ಯಯನದ ಹಿನ್ನೆಲೆಯಲ್ಲಿ ಮುಂದೆ ಆಗಬೇಕಾದ ಅಧ್ಯಯನ ಸ್ವರೂಪವನ್ನು ನಿಷ್ಕರ್ಷಿಸುವ, ತಲಸ್ಪರ್ಶಿ ಚಿಂತನೆಯನ್ನು ನಡೆಸುವ 
ನಿರೀಕ್ಷೆಯಿದ್ದು ಕೊನೆಯಲ್ಲಿ ಈ ಎಲ್ಲ ಮೂಲದ ಉಪನ್ಯಾಸಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸಲಾಗುವುದು. 


ಅಉಪನಾಸಹ 1: ಶಾಸೀಯ ಕನಡ ಹೊಹ ಶೋಧಗಳು 
ಲ - 5) 
ದಿನಾಂಕ: 02-02-2017, ಗುರುವಾರ ಸಂಜೆ 6.00 


ಉದಯಭಾನು ಕಲಾಸಂಘ, ಉದಯಭಾನು ಉನ್ನತ ಅಧ್ಯಯನ ಕೇಂದದ ಭಾಷೆ-ಸಾಹಿತ್ಯ ಸಂಸ್ಕೃತಿ ಅಧ್ಯಯನಾಂಗದ ವತಿಯಿಂದ 
ನಮ್ಮ ನಾಡು ಏಕೀಕರಣಗೊಂಡು 60 ವಸಂತ ಗಳನ್ನು ತುಂಬಿದ ಸಂದರ್ಭದಲ್ಲಿ ಕರ್ನಾಟಕ-60 ವಿಶೇಷ ಉಪನ್ಯಾಸ ಮಾಲೆಯನ್ನು ಕನ್ನಡ 
ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾ. ಎಸ್‌. ಜಿ. ಸಿದ್ದರಾಮಯ್ಯ ಅವರು ಉದ್ರಾಟನೆ ಮಾಡಿದರು. ಹಿರಿಯ 
de ಹಾಗೂ ಕನ್ನಡ ಹೋರಾಟಗಾರರು ಆಗಿರುವ ಡಾ. ಎಂ. ಚಿದಾನಂದಮೂರ್ತಿಗಳು 'ಶಾಸ್ತ್ರೀಯ 
ಕನ್ನಡ: ಹೊಸ ಶೋಧಗಳು” ಎಂಬ ವಿಷಯ ಕುರಿತು ಪ್ರಥಮ ವಿಶೇಷ ಉಪನ್ಯಾಸ ನೀಡಿದರು. ಸಮಾರಂಭದ 
ಅಧ್ಯಕ್ಷತೆಯನ್ನು ಉದಯಭಾನು ಉನ್ನತ ಅಧ್ಯಯನ ಕೇಂದದ ಗೌರವ ನಿರ್ಷುಕಕಕಾದ ಪ್ರೊ. ಎಚ್‌.ಆರ್‌. 
ರಾಮಕೃಷ್ಣರಾವ್‌ ಅವರು ವಹಿಸಿದ್ದರು. ಉದಯಭಾನು ಅಧ್ಯಯನ ಕೇಂದದ ಭಾಷೆ-ಸಾಹಿತ್ಯ-ಸಂಸ್ಕೃತಿ 
ಅಧ್ಯಯನಾಂಗದ ಗೌರವ ಡೀನ್‌ ಡಾ. ನಾ. ಗೀತಾಚಾರ್ಯ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು. ಪ್ರೊ. 
ಶಾಂತರಾಜು ಅವರ ನಿರ್ವಹಣೆಯಲ್ಲಿ, ಗೌರವ ಕಾರ್ಯದರ್ಶಿಯವರಾದ ಶ್ರೀ ಎಂ. ನರಸಿಂಹ ಅವರ ಘನ 
ಉಪಸ್ಥಿತಿಯಲ್ಲಿ ಸ ಸಂಘದ ಸಭಾಂಗಣದಲ್ಲಿ ಉಪನ್ಯಾಸ ಮಾಲೆಯ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಶಾಸ್ತ್ರೀಯ ಕನ್ನಡ ವೇದಿಕೆಯ 
ಸಹಕಾರದೊಂದಿಗೆ ನೆರವೇರಿತು. 


ಉಪನ್ಯಾಸ ನೀಡುತ್ತಾ ಡಾ.ಎಂ. ಚಿದಾನಂದಮೂರ್ತಿಗಳು, ವಿಶ್ವದ ಪ್ರಾಚೀನ ಭಾಷೆಗಳ ಪಾಲಿಗೆ ಸೇರುವ ಕನ್ನಡ ಭಾಷೆ, ಶಾಸ್ತ್ರೀಯ 
ಸ್ಥಾನಮಾನ ಪಡೆಯಲು 'ಏನೆಲ್ಲಾ ಅಡೆತಡೆಗಳನ್ನು ದಾಟಿ, ಅಂತಿಮವಾಗಿ ಮನ್ನಣೆ ಪಡೆಯಿತು. ಇದಕ್ಕಾಗಿ ಕನ್ನಡದ 'ಹಿರಿಯ ಮನಸ್ಸೆಗಳು 
ಎಷ್ಟೆಲ್ಲಾ ಶ್ರಮಿಸಿದರು. ಆದರೆ ನಮ್ಮ ಸರಕಾರಗಳು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಕನ್ನಡ ಭಾಷೆ ಬೆಳೆಸಲು ಮಾತ್ರ ನಿರಾಸಕ್ತಿ 
ತೋರುತ್ತಿರುವುದು ವಿಪರ್ಯಾಸ ಎಂದು ವಿಷಾದ ವ್ಯಕ್ತಪಡಿಸಿದರು. 


ಡಾನಾ. ಗೀತಾಚಾರ್ಯ 


ಶಾನೀಯ ಕನಡ ಅಧ್ದಯನ ಮುಂದೇನು? - 2 
&) ಇ ರ 
ದಿನಾಂಕ: 04.03.2017, ಶನಿವಾರ, ಸಂಜೆ 6.00 


ಉದಯಭಾನು ಕಲಾಸಂಘದ ಉನ್ನತ ಅಧ್ಯಯನ ಕೇಂದ್ರದ ಭಾಷೆ - ಸಾಹಿತ್ಯ - ಸಂಸ್ಕೃತಿ 
ಅಧ್ಯಯನಾಂಗ ಹಾಗೂ "ಶಾಸ್ತ್ರೀಯ ಕನ್ನಡ ವೇದಿಕೆ'ಯ ಆಶ್ರಯದಲ್ಲಿ ಮೇಲ್ಕಂಡ ವಿಶೇಷ 
ಉಪನ್ಯಾಸ ಮಾಲೆಯನ್ನು ಆಯೋಜಿಸಲಾಗಿತ್ತು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ 
ಅಧ್ಯಯನ ಕೇಂದದ ನಿವೃತ್ತ ಪ್ರಾಧ್ಯಾಪಕರಾದ ಡಾ. ಕೆ.ಪಿ.ಭಟ್‌ ಅವರು "ಭಾಷೆ ಮತ್ತು ವ್ಯಾಕರಣ” 
ಕುರಿತು ಉಪನ್ಯಾಸ ನೀಡಿದರು. ಉಪನ್ಯಾಸ ಮಾಲೆಯ ಅಧ್ಯಕ್ಷತೆಯನ್ನು ಉನ್ನತ ಅಧ್ಯಯನ 
ಕೇಂದದ ನಿರ್ದೇಶಕರಾದ ಡಾ. ಎಚ್‌.ಆರ್‌. ರಾಮಕೃಷ್ಣರಾವ್‌ ಅವರು ವಹಿಸಿಕೊಂಡಿದ್ದರು. 


ವಿಶೇಷ ಉಪನ್ಯಾಸ ಮಾಲೆ-3 


ದಿನಾಂಕ : 09.04.2017, ಭಾನುವಾರ, ಸಂಜೆ 4.30 


ಸಂಘದ ಉದಯಭಾನು ಉನ್ನತ ಅಧ್ಯಯನ ಕೇಂದ್ರದ ಭಾಷೆ-ಸಾಹಿತ್ಯ-ಸಂಸ್ಥಠ 
ಅಧ್ಯಯನಾಂಗ ಹಾಗೂ ಶಾಸ್ತ್ರೀಯ ಕನ್ನಡ ವೇದಿಕೆ ಆಶ್ರಯದಲ್ಲಿ 'ಶಾಸ್ತ್ರೀಯ ಕನ್ನಡ ಅಧ್ಯಯನ 
ಮುಂದೇನು?” ಎಂಬ ಮೂರನೇ ಉಪನ್ಯಾಸ ಮಾಲೆಯನ್ನು ನಡೆಸಲಾಯಿತು. ಸಾಹಿತಿಗಳು 
ಈ ಹಾಗೂ ಶಾಸನ ತಜ್ಞರಾದ ಡಾ. ಸಿ.ಯು. Se ಹಯ "ಶಾಸನ ಮತ್ತುಸ ಸಂಸ್ಥ ಫಿ ಕುರಿತು 
ಔ ಉಪನ್ಯಾಸ ನೀಡಿದರು. ಉಪನ್ಯಾಸ ಮಾಲೆಯ ಅಧ್ಯಕ್ಷತೆಯನ್ನು ಉನ್ನತ ಅಧ್ಯಯನ ಕೇಂದದ 
ಎರಕದ ಡಾ.ಎಚ್‌.ಆರ್‌. ದ ೈಷ್ಟರಾವ್‌ Me ವಹಿಸಿದ್ದರು. 


ವಿಶೇಷ ಉಪನ್ಯಾಸ ಮಾಲೆ-4 
ದಿನಾಂಕ : 10.06.2017, ಶನಿವಾರ, ಸಂಜೆ 6.00 


ಸಂಘದ ಉದಯಭಾನು ಉನ್ನತ ಅಧ್ಯಯನ ಕೇಂದ್ರದ ಭಾಷೆ-ಸಾಹಿತ್ಯ-ಸಂಸ್ಥೃತಿ ಅಧ್ಯಯನಾಂಗ ಹಾಗೂ 
ಶಾಸ್ತೀಯ ಕನ್ನಡ ವೇದಿಕೆ ಆಶ್ರಯದಲ್ಲಿ 'ಶಾಸ್ತ್ರೀಯ ಕನ್ನಡ ಅಧ್ಯಯನ ಮುಂದೇನು? ಎಂಬ ಐದನೇ ಉಪನ್ಮಾಸ 
ಮಾಲೆಯನ್ನು ನಡೆಸಲಾಯಿತು. "ಗಂಥ ಸಂಪಾದನೆ ಮತ್ತು ಹಸ್ತಪ್ರತಿ ಅಧ್ಯಯನ” ಈ ವಿಚಾರವಾಗಿ ಹಿರಿಯ 
ವಿದ್ವಾಂಸರಾದ ಡಾ. ನಾ. ಗೀತಾ ಚಾರ್ಯರವರು ಉಪನ್ಯಾಸ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉನ್ನತ 
ಅಧ್ವಯನ ಕೇಂದದ ನಿರ್ದೇಶಕರಾದ ಡಾ.ಎಚ್‌.ಆರ್‌. ರಾಮಕೃಷ್ಣರಾವ್‌ ಅವರು ವಹಿಸಿದ್ದರು. 


ವಿಶೇಷ ಉಪನ್ಯಾಸ ಮಾಲೆ-5 


ದಿನಾಂಕ: 08.07.2017, ಶನಿವಾರ, ಸಂಜೆ 6.00 


ಸಂಘದ ಉದಯಭಾನು ಉನ್ನತ ಅಧ್ಯಯನ ಕೇಂದದ ಭಾಷೆ-ಸಾಹಿತ್ಯ-ಸಂಸ್ಕೃತಿ ಅಧ್ಯಯನಾಂಗ ಹಾಗೂ ಶಾಸ್ತ್ರೀಯ ಕನ್ನಡ ವೇದಿಕೆ 
ಆಶ್ರಯದಲ್ಲಿ "ಶಾಸ್ತೀಯ ಕನ್ನಡ ಅಧ್ಯಯನ ಮುಂದೇನು? ಎಂಬ ಐದನೇ ಉಪನ್ಯಾಸ ಮಾಲೆಯನ್ನು ನಡೆಸಲಾಯಿತು. 


'ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸು” ಈ ವಿಚಾರವಾಗಿ ಹಿರಿಯ ವಿದ್ವಾಂಸರಾದ ಡಾ. ಆರ್‌. ಲಕ್ಷ್ಮೀನಾರಾಯಣರವರು ಉಪನ್ಯಾಸ 
ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉನ್ನತ ಅಧ್ಯಯನ ಕೇಂದದ ನಿರ್ದೇಶಕರಾದ ಡಾ.ಎಚ್‌.ಆರ್‌. ರಾಮಕೃಷ್ಣರಾವ್‌ ಅವರು 
ವಹಿಸಿದರು. 
[) 
ವಿಶೇಷ ಉಪನ್ಯಾಸ ಮಾಲೆ-6 
ದಿನಾಂಕ : 12.08.2017, ಶನಿವಾರ, ಸಂಜೆ 6.00 


ಸಂಘದ ಉದಯಭಾನು ಉನ್ನತ ಅಧ್ಯಯನ ಕೇಂದದ ಭಾಷೆ-ಸಾಹಿತ್ಯ-ಸಂಸ್ಕೃತಿ ಅಧ್ಯಯನಾಂಗ ಹಾಗೂ ಶಾಸ್ತ್ರೀಯ ಕನ್ನಡ ವೇದಿಕೆ 
ಆಶ್ರಯದಲ್ಲಿ “ಶಾಸ್ತೀಯ ಕನ್ನಡ ಅಧ್ಯಯನ ಮುಂದೇನು?” ಎಂಬ ಆರನೆಯ ಉಪನ್ಯಾಸ ಮಾಲೆಯನ್ನು ನಡೆಸಲಾಯಿತು. 


“ಪ್ರಾಚೀನ ಕನ್ನಡ ಸಾಹಿತ್ಯವನ್ನು ಕುರಿತು” ಪ್ರೊ. ಜಿ. ಅಶ್ವತ್ನನಾರಾಯಣಸ ನಿವೃತ್ತ ಪ್ರಾಧ್ಯಾಪಕರು, ವಿಮರ್ಶಕರು. ಮತ್ತು ಪಸಿದ್ಧ 
ವಿದ್ಧಾಂಸರು. ಉಪನ್ಯಾಸ ನಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉನ್ನತ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾ.ಎಚ್‌.ಆರ್‌. 
ರಾಮಕೃಷ್ಣರಾವ್‌ ವ ವಹಿ ಹಿಸಿದ್ದರು. 


[ 


ಉದಯಸೌರಭ 


5ನ ದಾಶರಥಿ ನಮನ 


By 
ಸ್‌ 
ದಿನಾಂಕ: 26-02-2017, ಭಾನುವಾರ, ಸಂಜೆ 6.00 


ಕನ್ನಡ ಹಾಸ್ಯ ನಾಟಕಗಳ ರಚನೆಕಾರ ಹಾಗೂ ನಿರ್ದೇಶಕರಾದ ಶ್ರೀ ದಾಶರಥಿ ದೀಕ್ಷಿತ್‌ ಅವರ ಕಲಾಸೇವೆಗೆ ನಮನ ಸಲ್ಲಿಸುವ 
ಹಿನ್ನೆಲೆಯಲ್ಲಿ "ದಾಶರಥಿ ನಮನ' ಎಂಬ ವಿಶೇಷ ಕಾರ್ಯಕ್ರಮ ವನ್ನು ಆಯೋಜಿಸಲಾಗಿತ್ತು. 


ಈ ಸಮಾರಂಭವನ್ನು ನಮ್ಮ ಉದಯಭಾನು ಸಂಸ್ಥೆಯೊಂದಿಗೆ ಬೆಂಗಳೂರಿನ ರಂಗ ಸಂಸ್ಕೃಶಿ (ರ) ಸಂಸ್ಥೆಯವರು ಆಯೋಜಿಸಿದ್ದರು. 


ಆರಂಭದಲ್ಲಿ ನಾಟಕಕಾರರಾದ “ದಾಶರಥಿ” ಅವರಿಗೆ ನಮನ ಸಲ್ಲಿಸಲಾಯಿತು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕೈಗಾರಿಕೋದ್ಯಮಿ 
ಶ್ರೀ ಎಂ. ಬಾಲಸುಬ್ರಹ್ಮಣ್ಯನ್‌ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಹಿರಿಯ ರಂಗಕರ್ಮಿ ಶ್ರೀ ಬಿ.ಆರ್‌. ಜಯರಾಮ್‌ ಅವರು 
ಹಾಗೂ ನಾಟಕಕಾರರಾದ ಶ್ರೀ ಲೋಕನಾಥ್‌ ದೀಕ್ಷಿತ್‌ ಅವರು 'ದಾಶರಥಧಿ' ಅವರ ಕೊಡುಗೆ ಮತ್ತು ಸಾಧನೆಗಳನ್ನು ಸ್ಮರಿಸಿದರು. 
ಕಾರ್ಯಕ್ರಮದ ನಿರೂಪಣೆಯನ್ನು ಶೀ ಕೆ.ಜಿ. ಸಂಪತ್‌ ಕುಮಾರ್‌ ನಿರ್ವಹಿಸಿದರು. 


ಕಾರ್ಯಕ್ರಮದ ನಂತರ ಲೋಕನಾಥ್‌ ದೀಕ್ಷಿತ್‌ ಅವರ ರಚನೆ, ಪ್ರಶಾಂತ ರಿಪ್ಪನ್‌ ಪೇಟೆ ಅವರು ನಿರ್ದೇಶನ ಮಾಡಿದ್ದ i 
ನಾಟಕವನ್ನು ರಂಗದ ಮೇಲೆ ಪ್ರದರ್ಶಿಸಲಾಯಿತು. ನಾಟಕದ ಪಾತ್ರಗಳ ವಸ್ತ್ರಾಲಂಕಾರ ಶ್ರೀ ಸೋಮಶೇಖರ್‌ ಜೆ. ಪ್ರಸಾದನ 
ಶ್ರೀ ಅನಂತಮೂರ್ತಿ, ಬೆಳಕು ಪುಟ್ಟಯ್ಯ, ಸಂಗೀತ ಶ್ರೀ ಮುನಿರಾಜು, ರಂಗಸಜ್ಜಿಕೆ: ರಂಗಸಂಸ್ಥ ಫಿ ಗೆಳೆಯರು. ಮ ಎಂ. 
ಇವರೊಂದಿಗೆ ಹಲವಾರು ನಟರು ಪಾಲ್ಗೊಂಡಿದ್ದರು. 


ದಾಸ ಸಾಹಿತ್ಯದಲ್ಲ ಕನತದಾಸ ಪರಂಷದೆ : ಏಚಾದ ಸಂಕರಣ 


ದಿನಾಂಕ: 01.04.2017, ಬೆಳಗ್ಗೆ 10.30 


ಸಂಘದ ಉನ್ನತ ಅಧ್ಯಯ ಕೇಂದ್ರದ ಸಹಯೋಗದೊಂದಿಗೆ ರಾಷ್ಟೀಯ ಸಂತಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ 
ಕೇಂದ್ರ ಹಾಗೂ ದಾಸ ಸಾಹಿತ್ಯ ಪರಿಷತ್ತುಗಳು ಸೇರಿ "ಕನ್ನಡ ಸಾಹಿತ್ಯ ಲೋಕದ ಸಂತ ಕವಿ, ಸಮಾಜ ಸುಧಾರಕ ಕನಕದಾಸರ ಪರಂಪರೆ 
ಕುರಿತು ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿತ್ತು.” 


ಕನ್ನಡ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಕ್ಕೆ ಹರಿದಾಸರ ಕೊಡುಗೆ ಅಪಾರ. ಇವರ ಪರಂಪರೆಯನ್ನು ಮುಂದುವರೆಸಿದ ಆನಂತರದ 
ತಳಸಮುದಾಯದ ಹರಿದಾಸರ ಕುರಿತು ಒಂದು ದಿನದ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. 


ಸಂಕಿರಣದ ಉದ್ರಾಟನೆಯನ್ನು ರಾಯಭಾಗದ ಕನಕಶ್ರೀ” ಪ್ರಶಸ್ತಿ ವಿಜೇತರಾದ ಪ್ರೊ. ಜ್ಯೋತಿ ಹೊಸೂರ, ಹಿರಿಯ ವಿದ್ದಾಂಸರು 
ನೆರವೇರಿಸಿದರು. ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿ ಪ್ರೊ. ಜಿ. ಅಶ್ವತ್ನನಾರಾಯಣ ವಹಿಸಿದ್ದರು. ರಾ. ಸಂ.ಕ. ಅ ಮತ್ತು ಸಂಶೋಧನಾ 
ಕೇಂದದ ಸಮನ್ವಯಾಧಿಕಾರಿ ಕಾ.ತ. ಚಿಕ್ಕಣ್ಣ ಅವರು. "ದಲಿತ ಹರಿದಾಸ ಚಂಚುದಾಸರ ಕೀರ್ತನೆಗಳು" ಪುಸ್ತಕ ಬಿಡುಗಡೆ ಮಾಡಿದರು. 
ಅನಂತರ ಬೆಳಿಗ್ಗೆ 11.30ಕ್ಕೆ ಮೊದಲ ಗೋಷ್ಠಿಯಲ್ಲಿ "ತಳಸಮುದಾಯದ ಆದ್ಯರಾಗಿ ಕನಕದಾಸರು ಕುರಿತು ಪ್ರೊ. ಜಿ. ಕೃಷ್ಣಪ್ಪ ಅವರು ಹಾಗೂ 
ತುಳಸಿರಾಮದಾಸರ ಶಿಷ್ಯ ಪರಂಪರೆ ಕುರಿತು ಡಾ. ನಾ. ಗೀತಾಚಾರ್ಯ ಮಾತನಾಡಿದರು. 


ಗೋಷ್ಠಿ ಎರಡರಲ್ಲಿ ಡಾ. ಎಚ್‌.ಎ. ಸತ್ಯವತಿ ಅವರು ಚನ್ನಪಟ್ಟಣದ ಅಹೋಬಲದಾಸರು, ಮಳಿಗೆ ರಾಮಸ್ತಾಮಿದಾಸರನ್ನು ಕುರಿತು 
ಹಾಗೂ ಡಾ. ಅಬ್ದುಲ್‌ ಬಷೀರ್‌ ಅವರು ಶಿಶುನಾಳ ಷರೀಪರು, ರಾಮದಾಸರು ಮತ್ತು ತತ್ವಪದಕಾರರು ಕುರಿತು ಮಾತನಾಡಿದರು. 


ಗೋಷ್ಠಿಯ ನಡುವೆ ಪ್ರೇಕ್ಷಕರ ಹಾಗೂ ಸಾಹಿತ್ಯಾಸಕ್ತರ ಕೆಲವು ಅನುಮಾನಗಳಿಗೆ ಚರ್ಚೆಯೂ ನಡೆಯಿತು. ಚೆಂಚುದಾಸರ ಕೀರ್ತನೆಗಳು 
ಪುಸ್ತಕವನ್ನು ಡಾ. ನಾ. ಗೀತಾಚಾರ್ಯರು ಸಂಪಾದಿಸಿದ್ದು ನಾರಾಯಣಶರ್ಮ ಸಂಸ್ಕೃತಿ ಕೇಂದ ಪ್ರಕಟಿಸಿದೆ. 


0 


ಉದಯಸೌರಭ 


ಅಮೇರಿತನ್ನಡಿಗ ಏಿ॥ ಹಲಿಹರೇಶ್ರದ 
ಈುಲಿತು ವಏಚಾರ ಸಂಆರಣಗಆ 
ಪಮಾರೋಪಷ ಸಮಾರಂಭ 


ದಿನಾಂಕ : 11.03.2017, ಶನಿವಾರ, ಬೆಳಗ್ಗೆ 10.30 


ನಮ್ಮ ಉದಯಭಾನು, ಅಭಿವ್ಯಕ್ತಿ ವೇದಿಕೆ, ಭಾರತೀ ಪ್ರಕಾಶನ, 
ಶ್ರೀ ಜನಾರ್ಧನ ಸ್ವಾಮಿ ಮತ್ತು ಹನಾಸುನಂ - ಸಂಸ್ಥೆಗಳ ಜಂಟಿ 
ಆಶ್ರಯದಲ್ಲಿ ಅಮೇರಿಕನ್ನಡಿಗ ದಿ। ಶಿಕಾರಿಪುರ ಹರಿಹರೇಶ್ವರ ಅವರ 
80ನೆಯ ವರ್ಷದ ಹುಟ್ಟುಹಬ್ಬದ ಸವಿನೆನಪಿನಲ್ಲಿ ಅವರ ಕೃತಿಗಳ 
"ವಿಚಾರ ಸಂಕಿರಣಗಳ ಸಮಾರೋಪ ಸಮಾರಂಭ'ವನ್ನು ಸಂಘದ 
ಸಾಂಸ್ಕೃತಿಕ ಭವನದಲ್ಲಿ ನಡೆಸಲಾಯಿತು. 


"ಹರಿಕೃತಿ'  ಲೋಕಾರ್ಪಣೆಯನ್ನು ಚಿತ್ರದುರ್ಗ ಮಾಜಿ 
ಸಂಸದರಾದ ಶ್ರೀ ಜನಾರ್ಧನಸ್ಟಾಮಿ ಅವರು ಹಾಗೂ ಕಾರ್ಯ 
ಮಕ್ಕೆ ಚಾಲನೆಯನ್ನು ಸಂಘದ ಗೌ॥ ಕಾರ್ಯದರ್ಶಿಗಳಾದ 
€ ಎಂ. ನರಸಿಂಹ ಅವರು ನೆರವೇರಿಸಿದರು. 


(a 2 


(G> 


ಸಮಾರಂಭದ ಅಧ್ಯಕ್ಷತೆಯನ್ನು ವಿಶ್ವವಾಣಿ ದಿನಪತ್ರಿಕೆಯ 
ಸಂಪಾದಕರಾದ ಮಾನ್ಯ ಶೀ ವಿಶ್ವೇಶ್ವರ ಭಟ್‌ ಅವರು ವಹಿಸಿದ್ದರು. 
ಸಮಾರಂಭದ ಪ್ರಾಸ್ತಾವಿಕ ನುಡಿಗಳನ್ನು ಖ್ಯಾತ ಚಲನಚಿತ್ರ 
ನಿರ್ದೇಶಕರು ಹಾಗೂ ಲೇಖಕರಾದ ಶ್ರೀ ನಾಗತಿಹಳ್ಳಿ 
ಚಂದಶೇಖರ್‌ ಅವರು ನುಡಿದರು. ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ 
ಪ್ರೊ. ಜಿ. ಅಶ್ನತ್ಸ ನಾರಾಯಣ ಅವರು "ಹರಿ'ಯವರ ಸಮಗ 
ಸಾಹಿತ್ಯ ಕುರಿತು ಮಾತನಾಡಿದರು. 


ಸಂಘದ ಉನ್ನತ ಅಧ್ಯಯನ ಕೇಂದದ ನಿರ್ದೇಶಕರು ಹಾಗೂ 
ನಿವೃತ್ತ ಭೌತವಿಜ್ಞಾನ ಪ್ರಾಧ್ಯಾಪಕರಾದ ಪ್ರೊ. ಎಚ್‌.ಆರ್‌. ರಾಮಕೃಷ್ಣ 
ರಾವ್‌ ಅವರು ಕರ್ಣಾಟಕ ಭಾಗವತ ಕುರಿತು ಉಪನ್ಯಾಸ 
ನೀಡಿದರು. ದಿ! ಹರಿಹರೇಶ್ವರ ಅವರ ಪತ್ನಿ ಶ್ರೀಮತಿ ನಾಗಲಕ್ಷ್ಮೀ 
ಹರಿಹರೇಶ್ವರ ಅವರು ಉಪಸ್ಥಿತರಿದ್ದರು. 


0 


ಉದಯಸೌರಭ 


ಸಂಘದ ಉನ್ನತ ಅಧ್ಯಯನ ಈಂದ್ರದ ಸಾಹಿತ್ಯ 
ಅಧ್ಯಯನಾಂಗವು ನಾರಾಯಣ ಶರ್ಮ 
ಶತಮಾನೋತ್ಸವ ಸಮಿತಿ, ದಾಸ ಸಾಹಿತ್ಯ ಪಲಿಷತ್ತು 
"ರಾಮಾನುಜ ಸಹಸಮಾನ ಕಾರ್ಯಕ್ರಮ” 
ಶಾಸ್ತ್ರೀಯ ಕನ್ನಡ ವೇದಿಕ ಇವರ ಸಹಯೋಗದಲ್ಲ 


pe 01.05.2017, ಸೋಮವಾರ, ಸಂಜೆ 5.00 A 
1) 6 


| 
| 


ಮೇಲ್ಕಂಡ ಸಂಘಗಳ ಸಹಭಾಗಿತ್ವದಲ್ಲಿ ಶ್ರೀ ರಾಮಾನುಜಾಚಾರ್ಯ 
ಸಹಸ್ತಮಾನೋತ್ಸ್ತವ ಮತ್ತು ನಾರಾಯಣಶರ್ಮ ಜಯಂತಿ 
ಹಾಗೂ ಶತಮಾನೋತ್ಸವ ಸಮಾರೋಪ ಸಮಾರಂಭವನ್ನು 
ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಹಿರಿಯ ವಿದ್ದಾಂಸರು 
ಹಾಗೂ ವಿಶ್ರಾಂತ ಕುಲಪತಿಗಳಾದ ಪ್ರೊ. ಮಲ್ಲೇಪುರಂ ಜಿ. 
ವೆಂಕಟೇಶ್‌ ಅವರು ಉದ್ರಾಟಿಸಿದರು. ಗುರು ತುಳಸಿರಾಮ-ಮಳಿಗೆ 
ರಂಗಸ್ಥಾಮಿ ದಾಸರ ಕೀರ್ತನೆ ಗಳ ಪುಸ್ತಕವನ್ನು ಹಿರಿಯ 
ಪತ್ರಕರ್ತರಾದ ಶ್ರೀ ಕೆ.ಎಸ್‌. ಅಚ್ಯುತನ್‌ ಅವರು ಬಿಡುಗಡೆ 
ಗೊಳಿಸಿದರು. ಮುಖ್ಯ ಅತಿಥಿಗಳಾಗಿ ಪ್ರೊ. ಎನ್‌.ವಿ. ನರಸಿಂಹಯ್ಯ, 
ಡಾ. ಬಿ.ಎಸ್‌. ಸತ್ಯನಾರಾಯಣ ಅವರು ಭಾಗವಹಿಸಿದ್ದರು. 


ಅಧ್ಯಕ್ಷತೆಯನ್ನು ಉನ್ನತ ಅಧ್ಯಯನ ಕೇಂದದ ಪ್ರೊ ಎಚ್‌.ಆರ್‌. 
ರಾಮಕೃಷ್ಣರಾವ್‌ ವಹಿಸಿದ್ದರು. ಸಮಾರಂಭದ ಪ್ರಾಸ್ತಾವಿಕ ನುಡಿ 
ಗಳನ್ನು ಡಾ. ನಾ. ಗೀತಾಚಾರ್ಯ ಆಡಿದರೆ, ಸಂಘದ ಗೌರವ 
ಕಾರ್ಯದರ್ಶಿಗಳಾದ ಎಂ. ನರಸಿಂಹ ಅವರು ಎಲ್ಲರನ್ನು ಸ್ಟಾಗತಿಸಿ 
ಸಂಘದ ಆಶಯಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದ ಕಡೆಯಲ್ಲಿ 
ಶ್ರೀಮತಿ ಆಸೂರಿ ಪದ್ಮಜ ಶ್ರೀನಿವಾಸ್‌ ಮತ್ತು ತಂಡದವರಿಂದ 
ರಾಮಾನುಜ ಸಂಗೀತವನ್ನು ಪ್ರಸ್ತುತ ಪಡಿಸಲಾಯಿತು. 


ಡಾ. ಎನ್‌.ರವಿ ಅವರು ಕಾರ್ಯಕ್ರಮ ನಿರೂಪಿಸಿದರೆ, 
ಡಾ. ವಾದಿರಾಜ್‌ ಅವರು ವಂದನಾರ್ಪಣೆ ಸಲ್ಲಿಸಿದರು. ಒಂದು 
ಸಹಸ್ತ ವರ್ಷಗಳ ನಂತರವೂ ಇಂದಿಗೂ ಸಮಾಜದ ಶ್ರೇಯಸಿಗೆ 
ಅಗತ್ಯವಾದ ಶ್ರೀ ರಾಮಾನುಜ ಅವರ ವಿಚಾರಗಳ ಕುರಿತು ಉತ್ತಮ 
ಚರ್ಚೆ ಹಾಗೂ ಸಂವಾದ ನಡೆದು, ಕಾರ್ಯಕ್ರಮ ಅರ್ಥಪೂರ್ಣ 


ವಾಗಿ ಹಾಗೂ ಪ್ರಶಂಸನೀಯವಾಗಿ ಮುಕ್ತಾಯಗೊಂಡಿತು. 
O 


ಕಥ, 


ಭೌತಶಾಸ್ತದ ಪಯೋಗಗಳ 


ಕುಲತು ಕಾರ್ಯಾಗಾರ ಶಿಜರ 


ಕ: 04-02-2017, ಬೆಳಿಗ್ಗೆ 11.30 
M4 


ಸ್ಥಳ : ಎಸ್‌.ಎಸ್‌.ಕೆ. ಕಾಲೇಜಿನ ಭೌತಶಾಸ್ತ್ರ ಪ್ರಯೋಗಶಾಲೆ 


ಉದಯಭಾನು ಉನ್ನತ ಅಧ್ಯಯನ ಕೇಂದದ ವಿಜ್ಞಾನ 
ಮತ್ತು ತಂತ್ರಜ್ಞಾನ ಅಧ್ಯಯನಾಂಗದ ವತಿಯಿಂದ, 
ಬೆಂಗಳೂರಿನ ಚಂದ್ರ ಲೇಔಟ್‌ ಸಿದ್ದಗಂಗಾ ಪಬ್ಲಿಕ್‌ 
ಸ್ಕೂಲ್‌'ನ ಸಹಕಾರ ದೊಂದಿಗೆ, ವಿಜ್ಞಾನ ಬೋಧಿಸುವ 
ಅಧ್ಯಾಪಕರಿಗಾಗಿ ಭೌತಶಾಸ್ತ್ರದ ಪ್ರಯೋಗಗಳ ಕುರಿತು 


ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಾಗಾರ 
ವನ್ನು ಉದಯಭಾನು ಉನ್ನತ ಅಧ್ಯಯನ ಕೇಂದ್ರದ ಗೌರವ ಡೀನ್‌ ಹಾಗೂ 
ಏಸವನಗುಡ ನ್ಯಾಷನಲ್‌ ಕಾಲೇಜಿನ ಭೌತಶಾಸ್ತ್ರ ವಿಭಾಗದ ಅಸೋಸಿಯೇಟ್‌ 
ಪೊಫೆಸರ್‌ ಆಗಿರುವ ಡಾ. ಕಮಲ ವೈ.ಸಿ. ಅವರು ನಿರ್ವಹಿಸಿದರು. 


ಸಿದ್ದಗಂಗಾ ಪಬ್ಲಿಕ್‌ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ನಿವೃತ್ತ 
ಐ.ಪಿ.ಎಸ್‌. ಅಧಿಕಾರಿ ಶ್ರೀ ಎಲ್‌. ರೇವಣ ಸಿದ್ಧಯ್ಯ ಅವರು, ಕಾರ್ಯದರ್ಶಿ 
ಗಳಾದ ಶ್ರೀ ಬಿ.ಎಸ್‌. ಚನ್ನಪ್ಪ ಅವರು, ಸಹ ಕಾರ್ಯದರ್ಶಿಗಳಾದ ಶ್ರೀ 
ಮೃತ್ಯುಂಜಯ ಅವರು, ಖಜಾಂಜಿಗಳಾದ ಡಾ. ಆರ್‌. ಲೋಕೇಶಪ್ಪ ಅವರು, 
ಎಸ್‌.ಎಸ್‌.ಕೆ. ಕಾಲೇಜಿನ ಪ್ರಾಂಶುಪಾಲರಾದ ಡಾ. ವೈ. ತುಳಜಪ್ಪ ಅವರು 
ಹಾಗೂ ಎಸ್‌.ಟಿ.ಎಸ್‌.ನ ಪಾಂಶುಪಾಲರಾದ ಶ್ರೀಮತಿ ಬಿ.ಎಂ. ಹಂಸ ಅವರು 
ಸಹಕಾರ ನೀಡಿದರು. 


ಈ ಶಿಬಿರದ ಪ್ರಯೋಜನವನ್ನು ವಿವಿಧ ಶಾಲಾ-ಕಾಲೇಜಿನ ಅಧ್ಯಾಪಕರು 
ಹಾಗೂ ವಿದ್ಯಾರ್ಥಿಗಳು ಪಡೆದರು. "ವಿಜ್ಞಾನ ಕುರಿತ ಹೊಸಶೋಧ ಹಾಗೂ 
ಕ್ರಿಯಾತ್ಮಕ ಚಿಂತನೆಗಳನ್ನು ಬೆಳೆಸುವ ಮತ್ತು ಜಾಗೃತಗೊಳಿಸುವ ಈ ಶಿಬಿರ 
ಅತ್ವ ೦ತ ಯಶಸ್ಸು RN 


W 


ವಿಜ್ಞಾನಿ - ವಿದ್ಯಾರ್ಥಿಗಳ ನೇರ ಸಂವಾದ ಕಾರ್ಯಕ್ರಮ 


ದಿನಾಂಕ: 16-12-2017, ಶನಿವಾರ, ಬೆಳಗ್ಗೆ 10.00 


ಉದಯಭಾನು ಕಲಾಸಂಘವು ಹಾವೇರಿ ಜಿಲ್ಲೆಯ 
ಬ್ಯಾಡಗಿ ತಾಲೂಕಿನ ಕಾಗಿನೆಲೆಯ ಕನಕಭವನದಲ್ಲಿ 

ದ್ಯಾರ್ಥಿಗಳು ಮತ್ತು ವಿಜ್ಞಾನಿಗಳ ನಡುವೆ ನೇರ ಸಂವಾದ 
ಕಾರ್ಯಕ್ರಮವನ್ನ ಏರ್ಪಡಿಸಿತ್ತು ಈ ಕಾರ್ಯಕ್ರಮದಲ್ಲಿ 
ನಾಡಿನ ಖ್ಯಾತ ವಿಜ್ಞಾನಿಗಳಾದ ಡಾ. ಎ.ಎನ್‌. ಕಿರಣ್‌ 
ಕುಮಾರ್‌ ಅವರು ಕರ್ನಾಟಕ ರಾಜ್ಯದ ವಿವಿಧ ಪುದೇಶ 
ಗಳಿಂದ ಬಂದ ವಿದ್ಯಾರ್ಥಿಗಳ ಪಶ್ನೆಗಳಿಗೆ ಉತ್ತರಿಸುವುದರ 
ಮೂಲಕ ಸಂವಾದ ಕಾರ್ಯಕ್ರಮವನ್ನು ಅತ್ಯಂತ 
ಯಶಸ್ವಿಯಾಗಿ ನಡೆಸಿಕೊಟ್ಟರು. ಇದರ ಪ್ರಯೋಜನವನ್ನ 
ಪಡೆದ ವಿದ್ಯಾರ್ಥಿಗಳು ಕಬ್ಬಿಣದ ಕಡಲೆಯಂತೆ ಇದ್ದ 
ವಿಜ್ಞಾನವು ಇಷ್ಟು ಸುಲಭವೇ ಎನ್ನುವಂತೆ ಅಚ್ಚರಿ ವ್ಯಕ್ತಪಡಿಸಿ 
ಮುಂದೆ ಇಂಥಹ ಮಾರ್ಗದರ್ಶಿಗಳ ಮಾರ್ಗದರ್ಶನದಲ್ಲಿ 
ತಾವು ವೈಜ್ಞಾನಿಕ ಚಿತ್ತವನ್ನು ಬೆಳೆಸಿಕೊಳ್ಳುವಲ್ಲಿ 


ಕ್ರಮದಲ್ಲಿ ಪ್ರೊ 


ಮುಂದುವರೆಯುತ್ತೇವೆ ಎಂದು 
ಅಭಿಪ್ರಾಯ ವ್ಯಕ್ತಪಡಿಸಿದರು. 


ಈ ಕಾರ್ಯಕ್ರಮದಲ್ಲಿ ಟಿ 
ಪದಾಧಿಕಾರಿಗಳು ನಾಡಿನ 
ಜನಪ್ರಿಯ ರಾಜಕೀಯ ಮುಖಂ 
ಡರುಗಳು, ವಿಜ್ಞಾನಿಗಳು, ಸಮಾಜ 
ಸೇವಕರು, ಉಪನ್ಯಾಸಕರು ಇನ್ನು 
ಅನೇಕರು ಪ ಪಾಲ್ಗೊಂಡು ಕಾ 


ಕ್ರಮದ ಲಾಭವನ್ನ ಪಡೆದು 
ಕೊಂಡರು. 

ದಿನಾಂಕ: 28-02-18ರಂದು 
ಉದಯಭಾನು ಕಲಾಸಂಘವು 


ನ್ಯಾಷನಲ್‌ ಕಾಲೇಜಿನ ಸಹಯೋಗ 
ದೊಂದಿಗೆ “ರಾಷ್ಟ್ರೀಯ ವಿಜ್ಞಾನ ದಿನ” 
ವನ್ನು ಆಚರಿಸಿ. ಸಾವಿರಾರು ವಿದ್ಯಾರ್ಥಿ 
ಗಳೊಡನೆ ಜಾಥಾ ನಡೆಸಿ ಸಾರ್ವಜನಿಕ 
ರಲ್ಲಿ ಜಾಗೃತಿ ಮೂಡಿಸಿತು. ಈ ಕಾರ್ಯ 
ಕೆ.ಜೆ." ರಾವ್‌, 
ಡಾ. ಎ.ಹೆಚ್‌. ರಾಮ ರಾವ್‌, ಶೀ ನರಸಿಂಹ 
ಹಾಗೂ ಇತರರು ಪಾಲ್ಗೊಂಡಿದ್ದರು. 


೧ ಉದಯಸೌರಭ 


ಯುವಜನಲಗ ಪ್ರಯಲಂ 
ಉದ್ಯೋಗ ಉಚಿತ 
ತಂಪ್ಯೂಟರ್‌ ಈಅತಾ ತದಬೇತ 
ಯೋಜನೆ ಅಗಹ್ರಯ 13ನೇ 
ತಂಡದ ವಿದ್ಯಾರ್ಥಿಗಆಗ ಪದವ 
ಪದಾನ ಹಾಗೂ 
14ನೇ ತಂಡದ ವಿದ್ಯಾಥಿಗಆಗ 
ಸ್ವಾಗತ 


ದಿನಾಂಕ: 15-02-2017, ಬುಧವಾರ, ಸಂಜೆ 6.30 


ಸಂಸ್ಥೆಯ ಸಾಂಸ್ಕೃತಿಕ ಭವನದಲ್ಲಿ ಮೇಲ್ಕಂಡ 
ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 13ನೇ ತಂಡದ 
ವಿದ್ಯಾರ್ಥಿಗಳಿಗೆ ಶ್ರೀ ಕರಣ್‌ ಕುಮಾರ್‌. ಸಮೂಹ 
ಮುಖ್ಯಸ್ಥರು, ಶೃತ್‌ ಮತ್ತು ಸ್ಥಿತ್‌ ಹೋಲ್ಲಿಂಗ್ಸ್‌ ಸಂಸ್ಥೆಯ 

[a) 2) eR ಡ"' [a) 
ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು. focus 
systec ಇವರು ಪದವಿ ಪ್ರದಾನ ಮಾಡಿದರು. 


ಸಮಾರಂಭದ ಮುಖ್ಯ ಅತಿಥಿಗಳಾಗಿ Inno 
Teach Learning Solutions PVT. Ltd., 
ಸಂಸ್ಥೆಯ ನಿರ್ದೇಶಕರಾದ ಶೀ ವಿ. ವೆಂಕಟಸುಬ್ಬರಾವ್‌ 
ಅವರು ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಶುಭ 
ಹಾರೈಸಿದರು. ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ 
ಶ್ರೀ ಬಿ. ಕೃಷ್ಣ ಅವರು ವಹಿಸಿದ್ದರು. ಶ್ರೀಮತಿ 
ಸಿ. ದಾಕ್ಷಾಯಿಣಿ ಅವರು ಕಂಪ್ಯೂಟರ್‌ ಕಲಿಕಾ ತರಬೇತಿ 
ಯೋಜನೆಯನ್ನು ನಿರ್ವಹಣೆ ಮಾಡುತ್ತಿರುವುದು 

ಅಭಿನಂದನಾರ್ಹ. 
D 


ಅನಿಸಿಕೆ 


ಉದಯಭಾನು ಕಲಾಸಂಘದ ಕಾರ್ಯವೈಖರಿ 
ಮತ್ತು ನಿಮ್ಮಲ್ಲಿರುವ ಸಮನ್ವಯತೆ ಹಾಗೂ ಉತ್ಸವ 
ಅತ್ಯಂತ ಅಭಿನಂದನೀಯ. 
ನೀಲಕಂಠ ಆರ್‌. ಗೌಡ 


ಉದಯಸೌರಭ 


2016-17 ಸಾಅನ ಉಚಿತ ಶೈಷ್ನಣಿಕ 
ಠಾರ್ಯಕ್ರಮಗಆ ಸಮಾರೋಪ ಸಮಾರಂಭ 


ದಿನಾಂಕ : 05-02-2017 ಭಾನುವಾರ, ಬೆಳಗ್ಗೆ 10.30 


ದ್ವಿತೀಯ ಪಿ.ಯುಸಿ. (ವಿಜ್ಞಾನ ಮತ್ತು ವಾಣಿಜ್ಯ) ಹಾಗೂ 
ಎಸ್‌.ಎಸ್‌.ಎಲ್‌.ಸಿ. ವಿದ್ಯಾರ್ಥಿಗಳಿಗಾಗಿ ಉಚಿತ ಶೈಕ್ಷಣಿಕ ಕಾರ್ಯಕ್ರಮ 
ಗಳನ್ನು ಪ್ರಶಿವರ್ಷದಂತೆ 2016-17ನೇ ಸಾಲಿನಲ್ಲಿಯೂ ಏರ್ಪಡಿಸ 
ಲಾಗಿತ್ತು ಸಮಾರೋಪ ಸಮಾರಂಭವನ್ನು ಉದಯಭಾನು 
ಸಾಂಸ್ಕೃತಿಕ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. 


ಈ ಸಂದರ್ಭದಲ್ಲಿ ಎಂದಿನಂತೆ ಸಂಘದ ಹಿರಿಯ ಅಧ್ಯಾಪಕರಿಗೆ 
ಉದಯಭಾನು ವಿದ್ಯಾರತ್ನ ಹಾಗೂ ಗೌರವಾನ್ವಿತ ಅಧ್ಯಾಪಕ ವೃಂದಕ್ಕೆ 
ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮವನ್ನೂ ಕೂಡ ಆಯೋಜಿಸ 
ಲಾಗಿತ್ತು. ಸಂಘದ ಪರವಾಗಿ ಈ ಉಚಿತ ಶೈಕ್ಷಣಿಕ ದಾಸೋಹದಲ್ಲಿ 
ಪಾಲ್ಗೊಂಡಿದ್ದ ಅಧ್ಯಾಪಕರಿಗೆ ಅಭಿನಂದನೆ ಪ್ರದಾನ ಮಾಡಿದವರು 
ಕರ್ನಾಟಕ ಉಚ್ಚನ್ಯಾಯಾಲಯದ ಮಾನ್ಯ ವಿಶ್ರಾಂತ ನ್ಯಾಯಮೂರ್ತಿ 
ಗಳಾದ ಶ್ರೀ ಎ.ಜೆ. ಸದಾಶಿವ ಅವರು. ಮುಖ್ಯ ಅತಿಥಿಗಳಾಗಿ 
ಶ್ರೀ ಶಂಕರ ಕ್ಯಾನ್ಸರ್‌ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ಆಡಳಿತ 
ಮುಖ್ಯಸ್ಥರಾದ ಶ್ರೀ ಬಿ.ಆರ್‌. ನಾಗರಾಜ್‌ ಅವರು ಆಗಮಿಸಿದ್ದರು. 
ಸಮಾರಂಭದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಶ್ರೀ ಬಿ. ಕೃಷ್ಣ 
ಅವರು ವಹಿಸಿದ್ದರು. 


ಎಸ್‌.ಎಸ್‌.ಎಲ್‌.ಸಿ. ವಿಭಾಗದಲ್ಲಿ ಶ್ರೀ ಎಂ.ಎಲ್‌. ಮುರಳೀಧರ್‌ 
(ಪತ್ನಿ ಶ್ರೀಮತಿ ರೂಪ ಆರ್‌.) ಪಿ.ಯು.ಸಿ.ಯ ವಿಜ್ಞಾನ ವಿಭಾಗದ 
ಪ್ರೊ. ಡಿ. ರಾಮ ಚಂದಪ್ಪ (ಪತ್ನಿ ಶೀಮತಿ ಸುಜಾತ ಜೆ) ವಾಣಿಜ್ಯ 
ಹಾಗೂ ಕಲಾ ವಿಭಾಗದಲ್ಲಿ ಶ್ರೀ ಬಿ. ಹರೀಶ್‌ (ಪತ್ನಿ ಶ್ರೀಮತಿ ಪದ್ಗಾವತಿ 
ಎಚ್‌.ಆರ್‌.) ಇವರುಗಳಿಗೆ "ಉದಯಭಾನು ವಿದ್ಯಾರತ್ನ' ಪ್ರಶಸ್ತಿ 


ಪ್ರದಾನ ಮಾಡಿ ಅಭಿನಂದಿಸಲಾಯಿತು. 
O 


ಉದಯಭಾನು ಕಲಾಸಂಘದ 53ನೇ 
ಸಂಸ್ಥಾಪನಾ ವಿನಾಚರಣಿ 


ದಿನಾಂಕ: 11-06-2017, ಭಾನುವಾರ, ಬೆಳಗ್ಗೆ 10.30 


53ನೇ ಸಂಸ್ಥಾಪನಾ ಅಂಗವಾಗಿ ಬೆಂಗಳೂರು ದರ್ಶನ ಮೂರು 
ಸಂಪುಟಗಳ ಒಳನೋಟ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. 
ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಚಿರಂಜೀವಿ ಸಿಂಗ್‌, ಸನ್ಮಾನ 
ಶ್ರೀ ನಾಗೇಶ್‌ ಹೆಗಡೆ, ಸನ್ಮಾನ್ಯ ಶ್ರೀ ಪ್ರಕಾಶ್‌ ಬೆಳವಾಡಿ, ಸನ್ನಾನ್ಸ 
ಶ್ರೀ ಸುರೇಶ ಮೂನ, ಸನ್ನಾನ್ಯ ಶ್ರೀ ಆಲ್ಲೊಡ್ಡೇರಿ ಸುಧೀಂದ್ರ ಇವರುಗಳು 
ಸಂಪುಟಗಳ ಒಳನೋಟವನ್ನು ಬಿತ್ತರಿಸಿದರೆ ಈ ವಿಚಾರ ಸಂಕಿರಣದ 
ಅಧ್ಯಕ್ಷತೆಯನ್ನು ಉನ್ನತ ಅಧ್ಯಯನ ಕೇಂದದ ನಿರ್ದೇಶಕರಾದ 
ಡಾ.ಎಚ್‌.ಆರ್‌. ರಾಮಕೃಷ್ಣರಾವ್‌ ಅವರು ವಹಿಸಿದ್ದರು. 


ಈ ಕಾರ್ಯಕ್ರಮದಲ್ಲಿ ವಿಶ್ರಾಂತ ನ್ಯಾಯಮೂರ್ತಿಗಳಾದ 
ಶ್ರೀ ಎ.ಜೆ. ಸದಾಶಿವರವರು ಮುಖ್ಯ ಅತಿಥಿಗಳಾಗಿ ಆಶಯದ 
ಮಾತುಗಳನ್ನಾಡಿದರು. ಸಂಘದ ಅಧ್ಯಕ್ಷರಾದ ಶ್ರೀ ಕೃಷ್ಣ ಗೌರವ 
ಕಾರ್ಯದರ್ಶಿಗಳಾದ ಎಂ. ನರಸಿಂಹರವರು ಹಾಗೂ ಪದಾಧಿಕಾರಿಗಳು 
ಪಾಲ್ಗೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಕೃತಿಯನ್ನು ಕುರಿತು ಮಾತನಾಡುತ್ತ 
ಇಂಥಹದ್ದೊಂದು ಗ್ರಂಥ ದೇಶಕ್ಕೆ ಮೊದಲಿನದು ಏಕೆಂದರೆ ಯಾವುದೇ 
ನಗರವನ್ನು ಕುರಿತು ಈ ರೀತಿಯ ಗಂಥವೊಂದು ಇಲ್ಲಿಯವರೆಗೂ 
ರಚನೆಯಾಗಿಲ್ಲವೆಂದು ಶ್ಲಾಫನೆ ವ್ಯಕ್ತಪಡಿಸಿದರು. 


ಅನಿಸಿಕೆ 
ಉದಯಭಾನು ಕಲಾಸಂಘವು ಬೆಂಗಳೂರು ನಗರದ ಪ್ರತಿಷ್ಠಿತ ಸಂಸ್ಥೆ. ನಾಟಕ ಪ್ರದರ್ಶನ, ಪುಸಕ ಪ್ರಕಟಣೆ, ಸಂಗೀತ, 
ನೃತ್ಯೋತ್ಸ್ತವದ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವುದು ಅತ್ಯಂತ ಉಪಯುಕ್ತ. 
ಇಲ್ಲಿನ ಎರಡು ಪ್ರಕಟನೆಗಳಲ್ಲಿ ನನ್ನ ಸುದೀರ್ಪ ಲೇಖನಗಳಿರುವುದು ನನಗೆ ಹೆಮ್ಮೆಯ ವಿಷಯ. 
ನಾಟಕಕ್ಕೆ ಇನ್ನು ಹೆಚ್ಚಿನ ಪ್ರೋತ್ಲಾಹ ನೀಡಲಿ, ಹಾಲಿಭವನದ ಸೌಂಡ್‌ ಎಫೆಕ್ಟ್ಸ್‌ ಮತ್ತಷ್ಟು ಸುಧಾರಿಸಲಿ 
ನಿರ್ಮಾಣವಾಗುತ್ತಿರುವ ರಂಗಮಂದಿರ ಸುಸಜ್ಜಿತವಾಗಲಿ ಎಂಬ ಆಶಯದೊಂದಿಗೆ 


ಗುಡಿಹಳ್ಳಿ ನಾಗರಾಜು 
ಪತ್ರಕರ್ತ, ರಂಗಕಲಾವಿದರು 


0; 0; 
ಫ್ಯೂ ಪಃ 
Tuesday, 30th April, 2018 


Itis my great pleasure to be present in the evening at the Valedictory Programme of Summer Camp at 
Udayabhanu Kalasangha. The programme of music and dance presented by childrens was really out- 
standing and enchanting. Keep up the good work! My warmest congratulations to all the teachers and 
trainers. 


-Srilata Iyer 


ಉದಯಸೌರಭ 


ಈಠಾಲೇಜನೆಡೆಗ 
ಈನ್ನಡ ಜಾಗೃತ 
ಉಪನ್ಯಾಸ ಮಾಲೆ 


ಉದಯಭಾನು ಕಲಾಸಂಘದ ಭಾಷೆ-ಸಾಹಿತ್ಯ-ಸಂಸ್ಕೃತಿ 
ಅಧ್ಯಯನಾಂಗವು ಗಾಂಧೀ ಅಧ್ಯಯನ ಕೇಂದ್ರ ಎಸ್‌.ಜೆ.ಆರ್‌. 
ಕಾಲೇಜು, ರಾಜಾಜಿನಗರ ಇವರ ಸಂಯುಕ್ತಾಶ್ರಯದಲ್ಲಿ 
ಕಾಲೇಜಿನೆಡೆಗೆ ಕನ್ನಡ ಉಪನ್ಯಾಸ ಮಾಲೆ-।1ರ ವಿಷಯವಾದ 
"ಗಾಂಧಿ ಚಿಂತನೆ ಮತ್ತು ಕನ್ನಡ”'ವನ್ನು ಕುರಿತು ಪ್ರೊ. ಜಿ. ಅಶ್ವತ್ವ 
ನಾರಾಯಣ ಅವರಿಂದ 10-10-2017ರ ಮಂಗಳವಾರ ಉಪನ್ಯಾಸ 
ವನ್ನು ಏರ್ಪಡಿಸಿತ್ತು. ಇದರ ಅಧ್ಯಕ್ಷತೆಯನ್ನು ಕಲಾಸಂಘದ ಗೌರವ 
ಕಾರ್ಯದರ್ಶಿ ಗಳಾದ ಶ್ರೀ ಎಂ. ನರಸಿಂಹರವರು ವಹಿಸಿದ್ದರು. 
ಪ್ರಾಂಶುಪಾಲರಾದ ಡಾ. ತೇಜಸ್ಥಿನಿ ಎಚ್‌.ಎಂ. ಮತ್ತು ಪ್ರೊ. ಕಲ್ಲನ 
ಟಿ.ಎಸ್‌.ರವರ ಉಪಸ್ಥಿತಿಯಲ್ಲಿ ಪ್ರೊ. ಪ್ರೇಮ ಸಿದ್ದರಾಜುರವರ 
ಸಂಘಟನೆಯಲ್ಲಿ ಅಧ್ಯಯನಾಂಗದ ಡೀನ್‌ ಆದ 
ಡಾ. ನಾ. ಗೀತಾಚಾರ್ಯರ ಆಶಯನುಡಿಯೊಡನೆ ಈ ಕಾರ್ಯಕ್ರಮ 
ಮಕ್ಕಳಿಗೆ ಬಹು ಉಪಯುಕ್ತವಾಗಿ ಯಶಸ್ವಿಯಾಯಿತು. 


ದಿನಾಂಕ 16-10-2017ರ ಸೋಮವಾರ ಸರ್ಕಾರಿ 
ಪ್ರಥಮದರ್ಜೆ ಕಾಲೇಜು ಕೆಂಗೇರಿಯಲ್ಲಿ ಕಾಲೇಜಿನೆಡೆಗೆ ಕನ್ನಡ 
ಉಪನ್ಯಾಸ ಮಾಲೆ-2ರ ವಿಷಯವಾದ "ಶಬ್ದ ಮಣಿ ದರ್ಪಣಂ 
ಒಂದು ಅವಲೋಕನ” ವಿಷಯವನ್ನು ಕುರಿತು "ಡಾ. ಸಿ.ಕೆ. ಜಗದೀಶ್‌ 
ರವರು ವಿಶೇಷ ಉಪನ್ಯಾಸ ನೀಡಿದರು. ಪ್ರಾಚಾರ್ಯರಾದ 
ಪ್ರೊ ಎಸ್‌. ಗವಿಯಪ್ಪರವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. 
ಡಾ. ನಾ. ಗೀತಾಚಾರ್ಯ, ಪ್ರೊ ಶಾಂತರಾಜು, ಶ್ರೀ ಎಂ. ನರಸಿಂಹರವರ 
ಉಪಸ್ಥಿತಿಯಲ್ಲಿ ಡಾ. ಎಂ.ವಿ. ಲಕ್ಷ್ಮೀನಾರಾಯಣರವರ ಸಂಯೋಜನೆ 
ಯಲ್ಲಿ ನಡೆದ ಈ ಕಾರ್ಯಕ್ರಮ ಪರೀಕ್ಷೆಗೆ ಸಿದ್ದವಾಗುತ್ತಿದ್ದ 
ವಿದ್ಯಾರ್ಥಿಗಳಿಗೆ ಅನೇಕ ಮಾಹಿತಿಗಳನ್ನೊಳಗೊಂಡು ಪ್ರಿಯವೆನಿಸಿದ 
ಕಾರ್ಯಕ್ರಮವೆನಿಸಿತು. 


ದಿನಾಂಕ 24-10-2017 ಮಂಗಳವಾರ ರಾಣಿ ಸರಳಾದೇವಿ 
ಪದವಿ ಕಾಲೇಜಿನಲ್ಲಿ ಡಾ. ಬೈರಮಂಗಲ ರಾಮೇಗೌಡ ಸಾಹಿತಿಗಳು 
ಇವರಿಂದ "ಕುವೆಂಪುರವರ ಕವಿತೆಗಳಲ್ಲಿ ವೈಚಾರಿಕತೆ” ಎಂಬ 
ವಿಷಯವನ್ನು ಕುರಿತು ಉಪನ್ಯಾಸ ಏರ್ಪಡಿಸಲಾಗಿತ್ತು ಅಧ್ಯಕ್ಷತೆ 
ಯನ್ನು ಶ್ರೀ ಬಿ. ಕೋದಂಡರಾಮ (ಗೌರವ ಅಧ್ಯಕ್ಷರು. ರಾಣಿ 
ಸರಳಾದೇವಿ ಪದವಿ ಕಾಲೇಜು)ರವರು ವಹಿಸಿಕೊಂಡಿದ್ದರು. 
ಕಾಲೇಜಿನ ಕನ್ನಡ ಸಂಘ ಆಯೋಜಿಸಿದ್ದ ಈ ಕಾರ್ಯಕ್ರಮ ಕನ್ನಡ 


ಉದಯಸೌರಭ 


ವಿಭಾಗದ ಮುಖ್ಯಸ್ಥರಾದ ಡಾ. ಪದ್ಮಿನಿ ನಾಗರಾಜ್‌ರವರ 
ನಿಯೋಜಕತ್ನದಲ್ಲಿ ಮಕ್ಕಳಲ್ಲಿ ವೈಚಾರಿಕ ಪ್ರಜ್ಞೆ ಬೆಳೆಯಲು 
ಸಹಕಾರಿಯಾಯಿತು. ಉದಯಭಾನು ಕಲಾಸಂಘ ನಡೆಸಿಕೊಡುವ 
ಕಾಲೇಜಿನೆಡೆಗೆ ಕನ್ನಡ ಉಪನ್ಮಾಸ ಮಾಲೆ-3ರ ಕಾರ್ಯಕ್ರಮ 
ಇದಾಗಿತ್ತು. 


ದಿನಾಂಕ 25-10-2017 ಬುಧವಾರ, ಸರ್ಕಾರಿ, ಪ್ರಥಮ 
ದರ್ಜೆ ಕಾಲೇಜು ಯಡಿಯೂರು ಇಲ್ಲಿ ಉಪನ್ಯಾಸ ಮಾಲೆ-4ನ್ನು 
ಆಯೋಜಿಸಲಾಗಿತ್ತು. ಪ್ರೊ. ಪ್ರೇಮ ಸಿದ್ದರಾಜುರವರು "ವಚನ 
ಸಾಹಿತ್ಯದ ಪ್ರಸ್ತುತತೆ” ವಿಷಯವನ್ನು ಕುರಿತು ಮಾತನಾಡಿದರು. 
ಕಾಲೇಜಿನ ಪ್ರಾಂಶುಪಾಲರಾದ ಡಾ. ವೆಂಕಟೇಶ್‌ರವರ ಅಧ್ಯಕ್ಷತೆ 
ಯಲ್ಲಿ ನಡೆದ ಕಾರ್ಯಕ್ರಮ ಸ್ಪತಃ ಕವಿಗಳೂ, ಗಾಯಕರೂ, 
ಹೋರಾಟಗಾರರೂ ಆದ ಡಾ. ಕೋ.ವೆಂ. ರಾಮಕೃಷ್ಣೇಗೌಡರವರ 
ಆಯೋಜಕತ್ವದಲ್ಲಿ, ಮುಖ್ಯಸ್ಥರಾದ ಡಾ.ಡಿ.ಟಿ. ರಂಗಸ್ವಾಮಿ, 
ಡಾ. ನಾ. ಗೀತಾಚಾರ್ಯ, ಪ್ರೊ. ಶಾಂತರಾಜು, ಶ್ರೀ ಎಂ. ನರಸಿಂಹ 
ಅವರ ಉಪಸ್ಥಿತಿಯಲ್ಲಿ ಅತ್ಯಂತ ಸಂಭ್ರಮದಿಂದ ಯಶಸ್ವಿಯಾಯಿತು. 


ದಿನಾಂಕ 02-11-2017 ಗುರುವಾರ ವಾಸವಿ ವದ್ಯಾನಿಕೇತನ್‌ 
ಪದವಿ ಕಾಲೇಜು, ವಿ.ವಿ. ಪುರಂನಲ್ಲಿ “ರನ್ನನ ಗದಾಯುದ್ದದ 


ಕೆಲವು ಪ್ರಸಂಗಗಳು” ಎಂಬ ವಿಷಯವನ್ನು ಕುರಿತು ಪ್ರೊ. ಶಾಂತ 
ರಾಜು, ವಿಮರ್ಶಕರು, ಇವರಿಂದ ಉಪನ್ಯಾಸ ಏರ್ಪಡಿಸಲಾಗಿತ್ತು. 
ಕಾಲೇಜಿನ ಪ್ರಾಂಶುಪಾಲರಾದ ಡಾ. ಎಂ.ಜಿ. ನಮಿತರವರು ಅಧ್ಯಕ್ಷತೆ 
ವಹಿಸಿದ್ದರು. ಪ್ರೊ ಸಿ.ಎನ್‌. ನಾಗಮಣಿ, ಕನ್ನಡ ವಿಭಾಗದ 
ಮುಖ್ಯಸ್ಥರು ಶ್ರೀ ಎಂ. ನರಸಿಂಹ, ಡಾ. ನಾ. ಗೀತಾಚಾರ್ಯ ಹಾಗೂ 
ಸಹೋದರ ಸಂಸ್ಥೆಗಳ ಉಪನ್ಯಾಸಕರು ಹಾಗೂ ಸಿಬ್ಬಂದಿ 
ವರ್ಗದವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಿತು. ಆ ದಿನದ 
ವಷಯ ಕುರಿತು ಮಕ್ಕಳಿಗೆ ಪ್ರಬಂಧ ರಚಿಸಲು ಹೇಳಿ ಉತ್ತಮ 
ಮೂರು ಪ್ರಬಂಧಗಳಿಗೆ ನಗದು ಬಹುಮಾನ ನೀಡುವುದಾಗಿ 
ತಿಳಿಸಲಾಯಿತು. 


ದಿನಾಂಕ 17-11-2017ರಂದು ವಿ.ವಿ.ಎನ್‌. ಪದವಿ ಪೂರ್ವ 
ಕಾಲೇಜಿನಲ್ಲಿ ಪ್ರೊ ಜಿ. ಅಶ್ವತ್ಥನಾರಾಯಣ ಸಾಹಿತಿಗಳು ಇವರಿಂದ 
“ಶ್ರೀ ರಾಮಾಯಣ ದರ್ಶನಂ” ಕೆಲವು ಪ್ರಸಂಗಗಳು ಕುರಿತು 
ಉಪನ್ಯಾಸ ಜರುಗಿತು. ಅಧ್ಯಕ್ಷತೆಯನ್ನು ಡಾ. ಶೇಷಮೂರ್ತಿ 
(ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳು) ವಹಿಸಿದ್ದರು. ಶೈಕ್ಷಣಿಕ 
ನಿರ್ದೇಶಕರಾದ ಪ್ರೊ. ಬಿ.ಎಸ್‌. ಲಕ್ಷ್ಮಣಪ್ರಸಾದ್‌, ಪ್ರಾಚಾರ್ಯರಾದ 
ಶ್ರೀ ಎಸ್‌. ಪ್ರಶಾಂತ್‌, ಡಾ. ನಾ. ಗೀತಾಚಾರ್ಯ, ಪ್ರೊ. ಶಾಂತರಾಜು 
ಹಾಗೂ ಕಾಲೇಜಿನ ಬೋಧಕ-ಬೋಧಕೇತರರು ಹೆಚ್ಚಿನ ಸಂಖ್ಯೆ 
ಯಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮ ರಂಜನೀಯವಾಗಿತ್ತು. 


ದಿನಾಂಕ 24-11-2017ರ ಸಿದ್ದಗಂಗಾ ಎಸ್‌.ಎಸ್‌.ಕೆ. ಪದವಿ 
ಕಾಲೇಜಿನಲ್ಲಿ ಉಪನ್ಯಾಸ ಮಾಲೆ-7ನ್ನು ಆಯೋಜಿಸಲಾಗಿತ್ತು. 
ವಿಜಯ ಕಾಲೇಜಿನ ಡಾ. ಬಿ.ಸಿ. ರಾಜಕುಮಾರ್‌ರವರು "ರನ್ನನ 
ಗದಾಯುದ್ದದ ಕೆಲವು ಪ್ರಸಂಗಗಳು” ವಿಷಯವನ್ನು ಕುರಿತು 
ಉಪನ್ಯಾಸ ನೀಡಿದರು. ಅಧ್ಯಕ್ಷತೆಯನ್ನು ಶ್ರೀ ಬಿ.ಎಸ್‌. ಚನ್ನಪ್ಪ ಗೌರವ 
ಕಾರ್ಯದರ್ಶಿಗಳು ಎಸ್‌.ಎಸ್‌.ಕೆ. ವಿ.ವಿ. ಟ್ರಸ್ಟ್‌ ಇವರು ವಹಿಸಿದ್ದರು. 
ಪ್ರಾಂಶುಪಾಲರಾದ ಡಾ. ವೈ. ತುಳಜಪ್ಪ ಶ್ರೀಮತಿ ವೀಣಾ 
ವೈ.ಎಸ್‌. ಡಾ. ನಾ. ಗೀತಾಚಾರ್ಯರು, ಎಂ. ನರಸಿಂಹರವರು 
ಪಾಲ್ಗೊಂಡಿದ್ದರು. ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಉಪಯುಕ್ತ 
ವಾಗಿತ್ತು. 


ದಿನಾಂಕ 28-12-2017ರ ಗುರುವಾರದಂದು ಶ್ರೀ ಬಾಲಾಜಿ 
ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ "ರಾಷ್ಟ್ರಕವಿ ಕುವೆಂಪು 
ಜಯಂತಿ ಮತ್ತು ಕಾಲೇಜಿನೆಡೆಗೆ ಕನ್ನಡ ಜಾಗೃತಿ ಉಪನ್ಯಾಸ 
ಮಾಲೆ- 8, ಜ್ಞಾನ ದಾಸೋಹ ಜಗದಗಲ ಮಂಟಪ-5”ರ 
ಅಂಗವಾಗಿ ವಚನ ಮತ್ತು ಕುವೆಂಪು ಸಾಹಿತ್ಯದಲ್ಲಿ ವಿಶ್ವ ಮಾನವ 
ಸಂದೇಶ ವಿದ್ಯಾರ್ಥಿ ಸಂವಾದ ಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. 
ಸಂವಾದ ಗೋಷ್ಠಿ-1ರಲ್ಲಿ “ವಚನ ಮತ್ತು ಕುವೆಂಪು ಕಂಡ 
ಮನುಜಮತ ವಿಶ್ವಪಥ ಎಂಬ ವಿಷಯದ ಬಗ್ಗೆ ಪ್ರೊ. ಜಿ. ಕೃಷ್ಣಪ್ಪ 
ಪ್ರಸಿದ್ಧ ವಿಮರ್ಶಕರು, ಉಪನ್ಯಾಸ ನೀಡಿದರು. ಜೊತೆಗೆ 
ವಿದ್ಯಾರ್ಥಿಗಳಿಂದ ಸಂವಾದ ಮತ್ತು ಕುವೆಂಪು ಗೀತೆ ಹಾಗೂ 


ವಚನ ಗಾಯನ, ನಾಟಕ ಕಾರ್ಯಕ್ರಮಗಳೂ ನಡೆದವು. ಸಂವಾದ 
ಗೋಷ್ಠಿ-2ರಲ್ಲಿ ಡಾ. ಶೀಲಾದೇವಿ ಎಸ್‌. ಮಳಿಮಠ್‌ - ಕನ್ನಡ 
ಪ್ರಾಧ್ಯಾಪಕರು, ಬಿ.ಎಂ.ಎಸ್‌. ಮಹಿಳಾ ವಿದ್ಯಾಲಯ, ಬೆಂಗಳೂರು, 
ಇವರು "ವಚನ ಮತ್ತು ಕುವೆಂಪು ಸಾರಿದ ವಿಶ್ವ ಸಂದೇಶ” ಎಂಬ 
ವಿಷಯವನ್ನು ಮಂಡಿಸಿದರು. ವಿದ್ಯಾರ್ಥಿಗಳಿಂದ ಸಂವಾದ ಮತ್ತು 
ಕುವೆಂಪು ಕವಿತೆಗಳ ಗಾಯನ ಹಾಗೂ ಸಾಕ್ಷ್ಯಚಿತ್ರ ಪ್ರದರ್ಶನವಿತ್ತು. 
ಸಮಾರೋಪ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ 
ಪ್ರೊ. ಜಯಶ್ರೀ ಎಂ. ವಡೆಯರ್‌ (ಪ್ರಾಧ್ಯಾಪಕರು ಹಾಗೂ 
ಅಧ್ಯಕ್ಷರು. ಸಿದ್ದಮಂಗಳ ಸೇವಾಕೇಂದ್ರರವರು ಆಗಮಿಸಿದ್ದರೆ, 
ಬಾಲಾಜಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಮತಿ 
ಜಿಕೆ. ದುರ್ಗಾ ಕುಮಾರಿಯವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. 
ಬಾಲಾಜಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ 
ಶ್ರೀ ಪಿ.ಡಿ. ತಿಮ್ಮಪ್ಪ ರವರು ಕಾರ್ಯಕ್ರಮದ ನಿರ್ವಹಣೆಯಲ್ಲಿ 
ಕಾರ್ಯಕ್ರಮವನ್ನು ಶ್ರೀಮತಿ ಉಷಾರವರು ನಿರೂಪಣೆ ಮಾಡಿದರು. 
ಯಶಸ್ವಿಯಾಗಿ ನಡೆದಂತಹ ಈ ಕಾರ್ಯಕ್ರಮದ ಉದ್ರಾಟನೆ 
ಪ್ರೊ. ಸುಧಾಕರ ಜಿ.ಆರ್‌. ಅವರಿಂದ ನಡೆದರೆ. ಡಾ. ನಾ. ಗೀತಾಚಾರ್ಕರು 
ಆಶಯನುಡಿಗಳನ್ನಾಡಿದರು. ಮುಖ್ಯ ಅತಿಥಿಗಳಾಗಿ ಡಾ. ಪಟೇಲ್‌ 
ಪಾಂಡುರವರು ಆಗಮಿಸಿದ್ದರು. ಶ್ರೀ ಎಂ. ನರಸಿಂಹ, 
ಡಾ. ಬಿ.ಎಸ್‌. ಸತ್ಯನಾರಾಯಣ, ಪ್ರೊ. ಶಾಂತರಾಜು ಇವರ ಗೌರವ 
ಉಪಸ್ಥಿತಿಯಲ್ಲಿ, ಶ್ರೀ ನಾಗರಾಜ್‌ ನಾಯ್ದುರವರ ಅಧ್ಯಕ್ಷತೆಯಲ್ಲಿ 
ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. 


ar 
Ma 


ಉದಯಸೌರಭ 


ದಿನಾಂಕ 31-01-2018ರಂದು ಕುವೆಂಪು ಸಭಾಂಗಣ, ಸರ್ಕಾರಿ 
ರಾಂ ನಾರಾಯಣ್‌ ಚೆಲ್ಲಾರಾಂ ವಾಣಿಜ್ಯ ನಿರ್ವಹಣಾ ಕಾಲೇಜಿನಲ್ಲಿ 
ಡಾ. ಸೈಯದ್‌ ಯೂಸೂಫ್‌ರವರ ಅಧ್ಯಕ್ಷತೆಯಲ್ಲಿ ಕಾಲೇಜಿನೆಡೆಗೆ 
ಕನ್ನಡ ಉಪನ್ಯಾಸ ಮಾಲೆ-9ರ ಉಪನ್ಯಾಸವನ್ನು ಆಯೋಜಿಸ 
ಲಾಗಿತ್ತು. ದ.ರಾ. ಬೇಂದ್ರೆ ಮತ್ತು ಕನ್ನಡ ಸಾಹಿತ್ಯ” ವಿಷಯವನ್ನು 
ಕುರಿತು ಡಾ. ಆರ್‌. ಲಕ್ಷ್ಮೀನಾರಾಯಣ್‌ ಹಿರಿಯ ಸಾಹಿತಿಗಳು 
ಉಪನ್ಯಾಸ ನೀಡಿದರು. ಡಾ. ನಾ. ಗೀತಾಚಾರ್ಯರು ಪ್ರಾಸ್ತಾವಿಕ 
ನುಡಿಗಳನ್ನಾಡಿದರು. ಕಾರ್ಯಕ್ರಮದಲ್ಲಿ ಡಾ. ಡಿ.ಕೆ. ನಟರಾಜ್‌, 
ಪ್ರೊ. ಶಾಂತರಾಜು ಅವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ 
ಅರ್ಥಪೂರ್ಣವಾಗಿ ಮೂಡಿಬಂತು. 


ದಿನಾಂಕ 06-02-2018ರಂದು ಲೊಯೋಲ ಸಭಾಂಗಣ, 
ಲೊೋಯೋಲ ಪದವಿ ಕಾಲೇಜು ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು 
ಇಲ್ಲಿ ಕಾಲೇಜಿನೆಡೆಗೆ ಕನ್ನಡ ಉಪನ್ಯಾಸ ಮಾಲೆ - 10 ವಿಷಯವಾದ 
“ಕುಮಾರವ್ಯಾಸ ಭಾರತದ ಉತ್ತರ ಕುಮಾರ” ಎಂಬ ವಿಷಯದ 
ಬಗ್ಗೆ ಶ್ರೀ ಬೆ.ಗೋ. ರಮೇಶ್‌ ಹಿರಿಯ ಸಾಹಿತಿಗಳು ಮತ್ತು ಗಮಕಿಗಳು 
ಉಪನ್ಯಾಸ ನೀಡಿದರು. ಡಾ. ನಾ. ಗೀತಾಚಾರ್ಯರು ಆಶಯ 
ನುಡಿಗಳನ್ನಾಡಿದರು. ಪ್ರೊ. ಶಾಂತರಾಜು, ಪ್ರೊ. ರವಿಕುಮಾರ 
ಪಿ.ಜಿ.ರವರು ಉಪಸ್ಥಿತರಿದ್ದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು 
ವಂ. ಫಾದರ್‌ ಫ್ರಾನ್ಸಿಸ್‌ ಡಿ' ಅಲ್ಲೀಡಾ ಯೇ.ಸ.ರವರು ವಹಿಸಿದ್ದರು. 


ದಿನಾಂಕ 26.02.2018ರಂದು ಕಾಲೇಜು ಸಭಾಂಗಣ, 
ಜಿಂದಾಲ್‌ ಪ್ರಥಮದರ್ಜೆ ಮಹಿಳಾ ಕಾಲೇಜು, ಜಿಂದಾಲ್‌ನಗರ 
ಬೆಂಗಳೂರು ಇಲ್ಲಿ ನೆರವೇರಿದ ಕಾಲೇಜಿನೆಡೆಗೆ ಕನ್ನಡ ಉಪನ್ಯಾಸ 
ಮಾಲೆ-।1ರ ವಿಷಯವಾದ "ಕೀರ್ತನ ಸಾಹಿತ್ಯ ಮತ್ತು ಭಕ್ತಿ ಸಮಾಜ 
ಸಿಛಿಮಾರ್ಗ"”ವನ್ನು ಕುರಿತು ಡಾ. ನಾ. ಗೀತಾಚಾರ್ವ್ಕರು (ಸಾಹಿತಿಗಳು, 
ದಾಸ ಸಾಹಿತ್ಯತಜ್ಞಧು) ಉಪನ್ಯಾಸ ನೀಡಿದರು. ವ್ಯೇಕಿಕ ವಿದ್ದಾನ್‌ 


ಡಾ. ಸಿ. ನಾಗರಾಜ್‌ ಮತ್ತು ವೃಂದದವರು ಕೀರ್ತನ ಗಾಯನವನ್ನು 
ನಡೆಸಿಕೊಟ್ಟರು. ಡಾ. ಸೇವಿತಾಯರವರ ಅಧ್ಯಕ್ಷತೆಯಿದ್ದ ಈ 
ಕಾರ್ಯಕ್ರಮದಲ್ಲಿ ಪ್ರೊ ಶಾಂತರಾಜುರವರ ಪ್ರಾಸ್ತಾವಿಕ 
ನುಡಿಗಳಿದ್ದವು. ಎಂ. ನರಸಿಂಹ ರವರ ಉಪಸ್ಥಿತಿಯಲ್ಲಿ ಜರುಗಿದ 


ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿತ್ತು. 


ದಿನಾಂಕ 05-03-2018ರಂದು ಬಿ.ಎಸ್‌. ನಾರಾಯಣ್‌ 
ಸಭಾಂಗಣ ಬಿ.ಎಂ.ಎಸ್‌. ಸಂಜೆ ಕಾಲೇಜು ಬಸವನಗುಡಿಯಲ್ಲಿ 
ನಡೆದ ಕಾಲೇಜಿನೆಡೆಗೆ ಕನ್ನಡ ಉಪನ್ಯಾಸ ಮಾಲೆ-12ರಲ್ಲಿ ಡಾ. 
ಎಚ್‌.ಎ. ಸತ್ಯವತಿ (ನಿವೃತ್ತ ಕನ್ನಡ ಪ್ರಾಧ್ಯಾಪಕರು) ಇವರು 
"ಉತ್ತರ ಕುಮಾರನ ಪ್ರಸಂಗದಲ್ಲಿ ಹಾಸ್ಯ” ಎಂಬ ವಿಷಯವನ್ನು 
ಕುರಿತು ಉಪನ್ಯಾಸ ನೀಡಿದರು. ಡಾ. ನಾ. ಗೀತಾಚಾರ್ಯರು ಆಶಯ 
ನುಡಿಗಳನ್ನಾಡಿದರು. ಪ್ರೊ. ಪಂಕಜ್‌ ಚೌಧರಿಯವರ ಅಧ್ಯಕ್ಷತೆ 
ಯಿದ್ದ ಈ ಕಾರ್ಯಕ್ರಮದಲ್ಲಿ ಪ್ರೊ ಮನುನಟೇಶ್‌, 
ಡಾ. ವಿ. ಜಯರಾಂ, ಡಾ. ಶೀಲಾ ಮಳಿಮಠ್‌ ಪ್ರೊ. ಶಾಂತರಾಜು, 
ಶ್ರೀ ಎಂ. ನರಸಿಂಹರವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ 
ಅಚ್ಚುಕಟ್ಟಾಗಿ ನೆರವೇರಿತು. 


ದಿನಾಂಕ : 24-03-2018ರಂದು ಸರ್ಕಾರಿ ಪ್ರಥಮ ದರ್ಜೆ 
ಕಾಲೇಜಿನಲ್ಲಿ ಹೆಚ್‌.ಎಸ್‌.ಆರ್‌. ಬಡಾವಣೆ ಇಲ್ಲಿ “ದಾಸ ಸಾಹಿತ್ಯ 
ದಲ್ಲಿ ಜೀವನ ಮೌಲ್ಯಗಳು” ಎಂಬ ವಿಷಯವನ್ನು ಕುರಿತು 
ಡಾ. ನಾ. ಗೀತಾಚಾರ್ಯರವರು ಉಪನ್ಯಾಸ ನೀಡಿದರು. ಕಾಲೇಜಿನ 
ಪ್ರಾಂಶುಪಾಲರಾದ ಪ್ರೊ. ಪೂರ್ಣಚಂದ್ರ ತೇಜಸ್ಥಿಯವರು ಅಧ್ಯಕ್ಷತೆ 
ವಹಿಸಿದ್ದ ಈ ಜಾಗೃತಿ ಉಪನ್ಯಾಸ ಮಾಲೆಯಲ್ಲಿ ಪ್ರೊ. ಶಾಂತರಾಜು, 
ಪ್ರೊ. ಸುಜಾತ, ಪ್ರೊ. ವಸುಂಧರಾ, ಪ್ರಾಧ್ಯಾಪಕರು ಹಾಗೂ ಸಿಬ್ಬಂದಿ 
ವರ್ಗದವರು ಭಾಗವಹಿಸಿದ್ದರು. ಕಾರ್ಯಕ್ರಮ ಮೌಲ್ಕಯುತವಾಗಿ 


ಯಶಸ್ವಿಯಾಯಿತು. 
0 


‘National Cu 


BV.JAGADEESH SCl 


ನ 


> B.VJ. Science Cen+-= “tional Colle= 
iz: \ ್ಯ 
ಸು 
ಸ ತ eA h pW 
| MN [rd pl ? "™ . 7] 
A ್ಯ v 


ENCE CENTRE 


ವಾ್‌ 


KN Future 


w Bangalore, 


ರಾಷ್ಟ್ರೀಯ ವಿಜ್ಞಾನ ದಿನದ ಕಾರ್ಯಕ್ರಮದಲ್ಲಿ ಗಣ್ಯರು 


ದಿನಾಂಕ 07-01-2018 ಭಾನುವಾರ ಬೆಳಿಗ್ಗೆ 10 ಗಂಟಿಗೆ ಉದಯಭಾನು 
ಸಾಂಸ್ಕೃತಿಕ ಭವನದಲ್ಲಿ "ಉದಯಭಾನು ಕಲಾಸಂಘ” ಮತ್ತು "ನಾರಾಯಣ 
ನೇತ್ರಾಲಯ ಬೆಂಗಳೂರು” ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ “ಅವಕಾಶ 
ವಂಚಿತರು ಹಾಗೂ ಅಶಕ್ಷರಿಗಾಗಿ ಉಚಿತ ಪೊರೆ ಚಿಕಿತ್ಲೆಗಾಗಿ ಕಣ್ಣು ಪರೀಕ್ಷೆ ಶಿಬಿರ - 
184. ಮತ್ತು ಡಾ. ಎಂ.ವಿ. ಶಶಿಧರ್‌ ಅವರಿಂದ ಉಚಿತ ದಂತ ತಪಾಸಣಾ ಶಿಬಿರ - 
, 132” ಕಾರ್ಯಕ್ರಮದ ಉದ್ರಾಟನೆಯನ್ನು ಶ್ರೀ ಎಂ. ನಾರಾಯಣಪ್ಪ (ಶೈಕ್ಷಣಿಕ 

; ಸಮಿತಿ ಅಧ್ಯಕ್ಷರು, ಬಾಲಾಜಿ ವಿದ್ಯಾನಿಕೇತನ, ಹನುಮಂತನಗರ, ಬೆಂಗಳೂರು) 
ಇವರು ನಡೆಸಿಕೊಟ್ಟರು. 


ದಿನಾಂಕ 28-01-2018ರಂದು 185ನೇ ಅವಕಾಶ ವಂಚಿತರು ಹಾಗೂ 
ಅಶಕ್ತರಿಗಾಗಿ ಉಚಿತ ಪೊರೆ ಶಸ್ತ್ರಚಿಕಿತ್ಸೆಗಾಗಿ ಕಣ್ಣು ಪರೀಕ್ಷೆ ಶಿಬಿರ ಮತ್ತು 133ನೆಯ 
ಉಚಿತ ದಂತ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. "ಡಾ. ಭೀಮಪ್ಪ 
ಹಾವನೂರ” (ಪ್ರಾಧ್ಯಾಪಕರು ಮತ್ತು ವಿಭಾಗದ ಮುಖ್ಯಸ್ಥರು, ವಿಧಿ ವಿಜ್ಞಾನ ಮತ್ತು 
ವಿಷ ವಿಜ್ಞಾನ ತಜ್ಞ ವಿಭಾಗ, ವಿಕ್ಲೋರಿಯಾ ಆಸ್ಪತ್ರೆ, ಬೆಂಗಳೂರು) ಅವರು 
ಕಾರ್ಯಕ್ರಮದ ಉದ್ರಾಟನೆಯನ್ನು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ 
'ಶ್ರೀ ಎ. ಜ್ಞಾನೇಶ್ವರ ನಾಯಕ”'ರವರಿಗೆ ಸಂಘದ ಕಂಪ್ಯೂಟರ್‌ ವಿಭಾಗದ 
ವಿದ್ಯಾರ್ಥಿಗಳಿಂದ ನೇತ್ರದಾನ ವಾಗ್ದಾನ ಪತ್ರಗಳನ್ನು ಸಲ್ಲಿಸಲಾಯಿತು. 


ದಿನಾಂಕ 26-02-2017, ಭಾನುವಾರ, ಬೆಳಗ್ಗೆ 10.00 ಗಂಟೆಗೆ ಸಂಘದ 
ಆವರಣ ರಂದು ಸಂಘದ ಸಹಯೋಗದೊಂದಿಗೆ - ನಾರಾಯಣ ನೇತ್ರಾಲಯ, 
ಶ್ರೀ ಶಂಕರ ಕ್ಯಾನ್ಸರ್‌ ಆಸ್ಪತ್ರೆ ಹಾಗೂ ಡಾ. ಎಂ.ವಿ. ಶಶಿಧರ್‌ ಅವರಿಂದ ದಂತ 
ತಪಾಸಣಾ ಶಿಬಿರದ ಆಯೋಜನೆ ಮಾಡಲಾಗಿತ್ತು. 


ಅವಕಾಶ ವಂಚಿತರು ಹಾಗೂ ಅಶಕ್ಷರಿಗಾಗಿ 113ನೇ ದಂತ ತಪಾಸಣಾ ಶಿಬಿರ, 
163ನೇ ಉಜಿತ ಪೊರೆ ಶಸ್ತ್ರ ಚಿಕಿತ್ಸೆಗಾಗಿ ಕಣ್ಣು ಪರೀಕ್ಷೆ ಶಿಬಿರ, 14ನೇ ಕ್ಯಾನ್ಸರ್‌ 
ತಪಾಸಣಾ ಮತ್ತು ಸಲಹಾ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿತ್ತು. 


ಶಿಬಿರದ ಉದ್ರಾಟನೆಯನ್ನು ಸುಹಾಸ್‌ ಡಯಾಗ್ಗೋಸ್ಪಿಕ್‌ ಸೆಂಟರ್‌ನ ಆಡಳಿತ 
ನಿರ್ದೇಶಕರಾದ ಶ್ರೀ ಹೆಚ್‌.ಕೆ. ಗಿರೀಶ್‌ ಅವರು ನೆರವೇರಿಸಿದರು. ಈ ಶಿಬಿರದ 
ಪ್ರಯೋಜನವನ್ನು ಅವಕಾಶ ವಂಚಿತ ಅಶಕ್ತ ಶ್ರೀ ಸಾಮಾನ್ಯರು ಪಡೆದುಕೊಂಡು 
ಮೆಚ್ಚುಗೆ ವ್ಯಕ್ತಪಡಿಸಿದರು. 


ಇದರೊಂದಿಗೆ, ಪ್ರತಿ ತಿಂಗಳು 2 ಮತ್ತು 4ನೇ ಭಾನುವಾರ ನಾರಾಯಣ 
ನೇತ್ರಾಲಯದ ನೆರವಿನೊಂದಿಗೆ "ಉಚಿತ ಪೊರೆಶಸ್ತ್ರ ಚಿಕಿತ್ಸೆಗಾಗಿ ನೇತ್ರ ತಪಾಸಣೆ. 
ಪ್ರತಿ 2 ತಿಂಗಳಿಗೊಮ್ಮೆ 4ನೇ ಭಾನುವಾರ ಶ್ರೀ ಶಂಕರ ಕ್ಯಾನ್ಸರ್‌ ಆಸ್ಪತ್ರೆ ಹಾಗೂ 
ಸಂಶೋಧನಾ ಕೇಂದದ ವತಿಯಿಂದ ಕ್ಯಾನ್ಸರ್‌ ತಪಾಸಣೆ, ಪ್ರತಿ 3 ತಿಂಗಳಿಗೊಮ್ಮೆ 
ಮೊದಲನೆ ಭಾನುವಾರ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ 
ಸಂಸ್ಥೆ ವತಿಯಿಂದ ನಡೆಸುತ್ತಿರುವ ಹೃದಯ ತಪಾಸಣಾ ಶಿಬಿರಗಳ ಕುರಿತು ಜನರಿಗೆ 
ಮಾಹಿತಿ ನೀಡಲಾಯಿತು. ಉಚಿತವಾಗಿ ನಡೆಸಿಕೊಂಡು ಬರಲಾಗುತ್ತಿರುವ ಈ 
ಶಿಬಿರಗಳ ಪ್ರಯೋಜನವನ್ನು ಸಹಸ್ರಾರು ಜನರು ಪಡೆಯುತ್ತಿರುವುದು ವಿಶೇಷ. 


ದಿನಾಂಕ 11-03-2018ರ ಭಾನುವಾರ ನಡೆದ 188ನೇ "ಅವಕಾಶ ವಂಚಿತರು 
ಹಾಗೂ ಅಶಕ್ಷರಿಗಾಗಿ ಉಚಿತ ಪೊರೆ ಶಸ್ತ್ರಚಿಕಿತ್ಸೆಗಾಗಿ ಕಣ್ಣು ಪರೀಕ್ಷೆ ಶಿಬಿರ ಹಾಗೂ 


ಉದಯಸೌರಭ 


BLL 


ಉದಯಸೌರಭ 


136ನೆಯ ಉಚಿತ ದಂತ ತಪಾಸಣಾ ಶಿಬಿರ ಡಾ. ಎಂ.ವಿ. ಶಶಿಧರ್‌ ಅವರಿಂದ 
ಯಶಸ್ವಿಯಾಗಿ ಜರುಗಿತು. 


ದಿನಾಂಕ 11-03-2018ರಂದು "ಉದಯಭಾನು ಕಲಾಸಂಘ (ನೋಂ) 
ಮತ್ತು ಪಾರ್ಕಿಸನ್ಸ್‌ ಸೊಸೈಟಿ ಆಫ್‌ ಕರ್ನಾಟಕ” ಇವರ ಸಂಯುಕ್ತಾಶ್ರಯದಲ್ಲಿ 
ನಡೆದ ಪಾರ್ಕಿಸನ್ಸ್‌ (ಮೆದುಳು ಮತ್ತು ನರಮಂಡಲಕ್ಕೆ ಸಂಬಂಧಿಸಿದ 
ಕಾಯಿಲೆ) ಅಂಗಾಂಗ ಚಲನಶೀಲತೆ ದೋಷ ಮತ್ತು ಯಾವುದೇ 
ನರದೌರ್ಬಲ್ಯ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಉಚಿತ ಪರೀಕ್ಷಾ ಮತ್ತು ಸಲಹಾ 
ಶಿಬಿರವನ್ನು ಉದಯಭಾನು ಸಾಂಸ್ಕೃತಿಕ ಭವನದಲ್ಲಿ ಏರ್ಪಡಿಸಲಾಗಿತ್ತು 
ನಿಮ್ಲಾನ್ಸ್‌ ಆಸ್ಪತ್ರೆಯ ನರರೋಗ ತಜ್ಞಧಾದ ಡಾ. ಪ್ರಮೋದ್‌ ಪಾಲ್‌ ಮತ್ತು 
ಡಾ. ರವಿ ಯಾದವ್‌ ಅವರು ಶಿಬಿರಾರ್ಥಿಗಳನ್ನು ಪರೀಕ್ಷಿಸಿ ಸಲಹೆ ನೀಡಿದರು. 


ದಿನಾಂಕ 05-03-2017ರಂದು ಪ್ರತಿವರ್ಷ ಮೂರು ತಿಂಗಳಿಗೊಮ್ಮೆ 
ಹಮ್ಮಿಕೊಳ್ಳುವ ಉಚಿತ ಹೃದಯ ಪರೀಕ್ಷೆ ಮತ್ತು ಸಲಹಾ ಶಿಬಿರವನ್ನು 
ಯಶಸ್ವಿಯಾಗಿ 17ನೇ ಬಾರಿಗೆ ನಡೆಸಲಾಯಿತು. ಉಚಿತ ಆರೋಗ್ಯ ತಪಾಸಣೆ 
ಶಿಬಿರದ ಉದ್ರಾಟನೆಯನ್ನು ಶುಶ್ರೂತ ಆಯುರ್ವೇದ ವೈದ್ಯಕೀಯ ಕಾಲೇಜು 
ಹಾಗೂ ಆಸ್ಪತ್ರೆಯ ಪ್ರಾಧ್ಯಾಪಕರು ಮತ್ತು ಪ್ರಾಂಶುಪಾಲರಾದ ಡಾ. ಬಿ.ಆರ್‌. 
ರಾಮಕೃಷ್ಣ ಅವರು ನೆರವೇರಿಸಿದರು. ಎಂದಿನಂತೆ ಅಶಕ್ತ ಹಾಗೂ ಅವಕಾಶ 
ವಂಚಿತ ಜನಸಾಮಾನ್ಯರು ಶಿಬಿರದ ಪ್ರಯೋಜನ ಪಡೆದರು. ನಮ್ಮ 
ಸಂಸ್ಥೆಯೊಂದಿಗೆ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ 
ಸಂಸ್ಥೆಯೂ ಸಹ ಪಾಲ್ಗೊಂಡಿತ್ತು. 

ದಿನಾಂಕ : 12.03.2017, ಬೆಳಿಗ್ಗೆ 10.00, ಭಾನುವಾರ, ಸಂಘದೊಂದಿಗೆ 
ನಾರಾಯಣ ನೇತ್ರಾಲಯದವರು ಸೇರಿ ಹಮ್ಮಿಕೊಂಡಿದ್ದ ಉಚಿತ ಪೊರೆ ಶಸ್ತ್ರ 
ಚಿಕಿತ್ಸೆಗಾಗಿ ಕಣ್ಣು ಪರೀಕ್ಷೆ ಹಾಗೂ ಡಾ. ಎಂ.ವಿ. ಶಶಿಧರ್‌ ಅವರಿಂದ ದಂತ 
ತಪಾಸಣಾ ಶಿಬಿರ. 


ಕನ್ನಡ ಯುವಜನ ಸಂಘದ ಅಧ್ಯಕ್ಷರಾದ ಶ್ರೀ ಜಗದೀಶ್‌ ರೆಡ್ಡಿ ಅವರು 
ಮೇಲ್ಕಂಡ ಪೊರೆ ಶಸ್ತ್ರ ಚಿಕಿತ್ಸೆಯ 164ನೇ ಶಿಬಿರ ಹಾಗೂ 114ನೇ ದಂತ 
ತಪಾಸಣಾ ಶಿಬಿರವನ್ನು ಉದ್ರಾಟಿಸಿದರು. ನೂರಾರು ಅವಕಾಶ ವಂಚಿತ 
ಶ್ರೀಸಾಮಾನ್ಯರು ಈ ಶಿಬಿರದ ಪ್ರಯೋಜನ ಪಡೆದರು. 


ಇದರೊಂದಿಗೆ ಪ್ರತಿ ತಿಂಗಳ 2 ಮತ್ತು 4ನೇ ಭಾನುವಾರ ನಡೆಯುವ ನೇತ್ರ 
ತಪಾಸಣೆ, ಪ್ರತಿ 2 ತಿಂಗಳಿಗೊಮ್ಮೆ 4ನೇ ಭಾನುವಾರ ನಡೆಯುವ ಕ್ಯಾನ್ಸರ್‌ 
ತಪಾಸಣೆ ಹಾಗೂ ಮೂರು ತಿಂಗಳಿಗೊಮ್ಮೆ ಮೊದಲ ಭಾನುವಾರದ 
ಹೃದಯ ತಪಾಸಣಾ ಶಿಬಿರದ ಮಾಹಿತಿಯನ್ನು ನೀಡಲಾಯಿತು. ಈ ಕುರಿತು 
ಅತಿಥಿಗಳು ಹಾಗೂ ಶಿಬಿರಕ್ಕೆ ಆಗಮಿಸಿ ಪ್ರಯೋಜನ ಪಡೆದ ಜನಸಾಮಾನ್ಯರು 
ಪ್ರಶಂಸಿಸಿದರು. 


26.03.2017, ಭಾನುವಾರ, ಬೆಳಿಗ್ಗೆ 10.00 ನಾರಾಯಣ ನೇತ್ರಾಲಯವು 
ಪ್ರತಿ ತಿಂಗಳಿನಂತೆ ಸಂಘದ ಸಹಯೋಗದಲ್ಲಿ ಉಚಿತ ಪೊರೆ ಶಸ್ತ್ರ ಚಿಕಿತ್ಲೆಗಾಗಿ 
ಕಣ್ಣು ಪರೀಕ್ಷೆಯ 165ನೇ ಶಿಬಿರ ಹಾಗೂ ಡಾ. ಎಂ.ವಿ. ಶಶಿಧರ್‌ ಅವರಿಂದ 
115ನೇ ದಂತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. 


ಶಿಬಿರವನ್ನು ಪಬ್ಲಿಕ್‌ ಇಮೇಜ್‌ ರೋಟರಿ ಡಿಸ್ಪಿಕ್ಸ್‌ನ 
ನಿರ್ದೇಶಕರಾದ ರೊ.ಬಿ.ವಿ. ರವೀನ್‌ ಅವರು ಉದ್ರಾಟಿಸಿದರು. 
ಶಿಬಿರದ ಮುಖ್ಯ ಅತಿಥಿಗಳಾಗಿ ಕ್ಷಬ್‌ ಸರ್ಮೀಸ್‌ನ ನಿರ್ದೇಶಕರಾದ 
ರೊ. ಕುಮಾರ್‌ ಜಿ. ಅಂಕಲ್‌ ಕೋಟಿ ಅವರು, ಯೂತ್‌ ಸರ್ಮೀಸ್‌ನ 
ನಿರ್ದೇಶಕರಾದ ರೊ. ಗಿರೀಶ್‌ ಆರಾಧ್ದ ಆರ್‌. ಅವರು, 
ರೋಟರಿಯ ಚುನಾಯಿತ ಕಾರ್ಯದರ್ಶಿಗಳಾದ ರೊ. ಹರೀಶ್‌ 
ಕುಮಾರ್‌ ಬಿ.ಕೆ. ಅವರು ಪಾಲ್ಗೊಂಡಿದ್ದರು. 


ದಿನಾಂಕ: 12-03-2017ರಂದು ಸಂಘದೊಂದಿಗೆ ನಾರಾಯಣ 
ನೇತ್ರಾಲಯದವರು ಸೇರಿ ಹಮ್ಮಿಕೊಂಡಿದ್ದ ಉಚಿತ ಪೊರೆ ಶಸ್ತ್ರಚಿಕಿತ್ಸೆ 
ಗಾಗಿ ಕಬ್ಬು ಪರೀಕ್ಷೆ ಹಾಗೂ ಡಾ. ಎಂ.ವಿ. ಶಶಿಧರ್‌ ಅವರಿಂದ 
ದಂತ ತಪಾಸಣಾ ಶಿಬಿರ ನಡೆಯಿತು. ಕನ್ನಡ ಯುವಜನ ಸಂಘದ 
ಅಧ್ಯಕ್ಷರಾದ ಶ್ರೀ ಜಗದೀಶ ರೆಡ್ಡಿ ಅವರು ಮೇಲ್ಕಂಡ ಪೊರೆ ಶಸ್ತ್ರ 
ಚಿಕಿತ್ಸೆಯ 164ನೇ ಶಿಬಿರದ ಹಾಗೂ 114ನೇ ದಂತ ತಪಾಸಣಾ 
ಶಿಬಿರದ ಉದ್ರಾಟನೆಯನ್ನು ನೆರವೇರಿಸಿದರು. ಸಾವಿರಾರು ಅವಕಾಶ 
ವಂಚಿತ ಬಡ ಶ್ರೀ ಸಾಮಾನ್ಯರು ಈ ಶಿಬಿರದ ಪ್ರಯೋಜನ 
ಪಡೆದರು. 


ಶಿಬಿರವನ್ನು ಪಬ್ಲಿಕ್‌ ಇಮೇಜ್‌ ರೋಟರಿ ಡಿಸ್ಪಿಕ್ಸ್‌ನ 
ನಿರ್ದೇಶಕರಾದ ರೊ.ಬಿ.ವಿ. ರವೀನ್‌ರವರು ಉದ್ರಾಟಿಸಿದರು. 
ಶಿಬಿರದ ಮುಖ್ಯ ಅತಿಥಿಗಳಾಗಿ ಕ್ಷಬ್‌ ಸರ್ಮೀಸ್‌ನ ನಿರ್ದೇಶಕ ರಾದ 
ರೊ. ಕುಮಾರೆ. ಜೆ. ಅಂಕಲ್‌ ಕೋಟಿ ಅವರು ಯೂತ್‌ 
ಸರ್ಮೀಸ್‌ನ ನಿರ್ದೇಶಕರಾದ ರೊ. ಗಿರೀಶ್‌ ಆರಾಧ್ಯ ಆರ್‌. ರವರು 
ರೋಟರಿಯ ಚುನಾಯಿತ ಕಾರ್ಯದರ್ಶಿಗಳಾದ ರೊ. ಹರೀಶ್‌ 


ಕುಮಾರ್‌ ಬಿ.ಕೆ. ಅವರು ಪಾಲ್ಗೊಂಡಿದ್ದರು. 


ದಿನಾಂಕ 09-04-2017ರಂದು ಸಂಘ ಮತ್ತು ನಾರಾಯಣ 
ನೇತ್ರಾಲಯ ಹಾಗೂ ಡಾ.ಎಂ. ವಿ. ಶಶಿಧರ್‌ ಅವರ ನೇತೃತ್ವದಲ್ಲಿ 
ಉಚಿತ ಪೊರೆ ಶಸ್ತ್ರಚಿಕಿತ್ಸೆಗಾಗಿ ಕಣ್ಣು ಪರೀಕ್ಷೆ ಶಿಬಿರ-166 ಹಾಗೂ 
ಡಾ. ಶಶಿಧರ್‌ ಅವರಿಂದ 116ನೇ ದಂತ ತಪಾಸಣಾ ಶಿಬಿರವನ್ನು 
ಹಮ್ಮಿಕೊಳ್ಳಲಾಗಿತ್ತು. ಸಮಾಜ ಸೇವಕರಾದ ಶ್ರೀ ಎಂ. ಮರಿಯಪ್ಪ 
ಅವರು ಶಿಬಿರವನ್ನು ಉದ್ರಾಟಿಸಿದರು. ಎಂದಿನಂತೆ ಅಶಕ್ತರು 


ಹಾಗೂ ಬಡವರು ಈ ಉಚಿತ ಶಿಬಿರದ ಪ್ರಯೋಜನ ಪಡೆದರು. 


ಲ್ಭ ಪಃ 
ಗ ವನಿಯ 


ಮತ್ತು 4ನೆಯ ಭಾನು: 
P 9 ood 12 ciodobaan 


ದಿನಾಂಕ 23-04-2017ರ 
ಬೆಳಿಗ್ಗೆ ಸಂಘದ ಆವರಣದಲ್ಲಿ 
ಉಚಿತ ಕ್ಯಾನ್ಸರ್‌ ತಪಾಸಣೆ 
ಮತ್ತು ಸಲಹಾ ಶಿಬಿರ-।5, 
ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗಾಗಿ 
ಉಚಿತ ಕಣ್ಣಿನ ಪರೀಕ್ಷಾ ಶಿಬಿರ- 
167 ಹಾಗೂ ಡಾ. ಎಂ.ವಿ. 
ಶಶಿಧರ್‌ ಅವರಿಂದ ಉಚಿತ 
ದಂತ ತಪಾಸಣಾ ಶಿಬಿರ-117 ಇವುಗಳನ್ನು ಉದ್ಯಮಿಗಳಾದ 
ಶ್ರೀಮತಿ ಕೆ. ಜಯಲಕ್ಷ್ಮಿ ಉದ್ರಾಟಿಸಿದರೆ, ಸಮಾಜಸೇವಕರಾದ ಶ್ರೀ 
ಸತ್ಯ ಪ್ರಸಾದ್‌ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಸಂಘ 
ಹಾಗೂ ನಾರಾಯಣ ನೇತ್ರಾಲಯ ಮತ್ತು ಎಂ.ವಿ. ಶಶಿಧರ್‌ 
ಹಾಗೂ ಶ್ರೀ ಶಂಕರ ಕ್ಯಾನ್ಸರ್‌ ಆಸ್ಪತ್ರೆಯ ಸಹಯೋಗದಲ್ಲಿ ಈ 
ಶಿಬಿರ ಯಶಸ್ವಿಯಾಗಿ ಮುಕ್ತಾಯವಾಯಿತು. 


WW ps 
KS 
ನ 


ತ್ರಿವಿಧ ದಾಸೋಹಿ 
ಡಾ॥ ಶೀಶೀಶ್ರೀ ಶಿವಕುಮಾರ 


ಸಿದ್‌ ಹವ ವವ) 


| ಸ್ಥಾಮಿಗಳಿಗೆ “ಬೆಂಗಳೂರು ದರ್ಶನ” 


; ಮೂರು ಸಂಪುಟಗಳ ಸಮರ್ಪಣೆ 


ಉದಯಸೌರಭ 


23.04.2017, ಬೆಳಿಗ್ಗೆ, 10.00 ಭಾನುವಾರ, ಸಂಘದ ಆವರಣ 


ಮಷ್ಟತ ಬೇಸಿಗೆ ಸಾಂಸ್ಸೃತಿತಕ ಶಿಜರ - 2017 


ಪ್ರತಿ ವರ್ಷವೂ ಶಾಲೆಯ ವಿದ್ಯಾರ್ಥಿಗಳಿಗೆ ಬೇಸಿಗೆ ರಜೆಯ 


ಸಂದರ್ಭದಲ್ಲಿ ಸಾಂಸ್ಕೃತಿಕ ಹಾಗೂ ಮೌಲ್ಯಯುತ ವಿಚಾರಗಳನ್ನು 
ತಿಳಿಸಿ ಸಮಯವನ್ನು ಅರ್ಥಪೂರ್ಣಗೊಳಿಸುವ ಸದುದ್ದೇಶದಿಂದ 
ಬೇಸಿಗೆ ಸಾಂಸ್ಕೃತಿಕ ಶಿಬಿರವನ್ನು ಸಂಘದ ಕಲಾಭವನದಲ್ಲಿ 
ಹಮ್ಮಿಕೊಂಡು ಬರಲಾಗುತ್ತಿದೆ. 


ಅದರಂತೆ 2017ರ ಬೇಸಿಗೆ ಶಿಬಿರವನ್ನು ದಿನಾಂಕ: 15-04- 
2017 ಶನಿವಾರದಿಂದ 30-04-2017 ಭಾನುವಾರದವರೆಗೆ ಪ್ರತಿದಿನ 
ಬೆಳಗ್ಗೆ 9.00ರ೦ದ ಮಧ್ಯಾಹ್ನ 1.00 ಗಂಟೆಯವರೆಗೆ ಹಮ್ಮಿಕೊಳ್ಳ 
ಲಾಗಿತ್ತು. ಶಿಬಿರದಲ್ಲಿ ಶಾಲಾ ಮಕ್ಕಳಿಗಾಗಿ ದೇವರ ಪ್ರಾರ್ಥನೆ, 
ಚಿತ್ರಕಲೆ, ಸಂಗೀತ, ನೃತ್ಯ, ನಾಟಕ, ವೆಜಿಟಬಲ್‌ ಕಾರ್ವಿಂಗ್‌, ಕರ- 
ಕುಶಲ-ಕಲೆಗಳನ್ನು ಕುರಿತು ತರಬೇತಿ ನೀಡಲಾಯಿತ್ತು. 

ಶಿಬಿರದ ಉದ್ರಾಟನೆಯನ್ನು ದಿನಾಂಕ : 15-04-2017ರಂದು 
ಸಂಜೆ 5.30ಕ್ಕೆ ನಡೆಸಲಾಯಿತು. ಮನೋಶಾಸ್ತಜ್ಞೆ ಶೀಮತಿ ಅನಿತಾ 
ಅಶ್ವಥ್‌ ಅವರು ಶಿಬಿರ ಉದ್ರಾಟಿಸಿದರು. ಮುಖ್ಯ ಅತಿಥಿಗಳಾಗಿ 
ಪ್ರೊಮೋಟರ್‌, ಡೆವಲಪರ್ಸ್‌ ಸಂಸ್ಥೆಯ ಶ್ರೀಮತಿ ಲತಾ 
ಮಂಜುನಾಥ್‌ ಆಗಮಿಸಿದ್ದರು. 


ಶಿಬಿರದ ಸಮಾರೋಪ ಸಮಾರಂಭವನ್ನು 30.04.2017 
ಭಾನುವಾರ ಬೆಳಗ್ಗೆ 10.308್ಕೆ ಹಮ್ಮಿಕೊಳ್ಳಲಾಗಿತ್ತು. 


ವಾರ್ಡ್‌ನ 


ಸುಂಕೇನಹಳ್ಳಿ ನಗರಸಭಾ ಸದಸ್ಯರಾದ 
ಶ್ರೀ ಡಿ.ಎಸ್‌. ರಮೇಶ್‌ ಅವರು ಆಗಮಿಸಿ ಮಕ್ಕಳಿಗೆ ಉಚಿತವಾಗಿ 
ಹಸಿರು ಸಸಿ ವಿತರಿಸಿದರು. ಮುಖ್ಯ ಅತಿಥಿಗಳಾಗಿ ಜ್ಯೂಬಿಲಿ 
ಪಬ್ಲಿಕ್‌ ಶಾಲೆಯ ಶ್ರೀಮತಿ ಗೀತ ರಮೇಶ್‌ ಹಾಗೂ ಕೇಂದ್ರ 
ಸರ್ಕಾರದ ಕಾರ್ಮಿಕ ಇಲಾಖೆಯ ಶ್ರೀಮತಿ ರಾಜೇಶ್ವರಿ ಯವರು 
ಪಾಲ್ಗೊಂಡಿದ್ದರು. 

ಎರಡೂ ಸಮಾರಂಭದ ಅಧ್ಯಕ್ಷತೆಯನ್ನು ಸಂಘದ 
ಅಧ್ಯಕ್ಷರಾದ ಶ್ರೀ ಬಿ. ಕೃಷ್ಣ ಅವರು ವಹಿಸಿದ್ದರು. ಸಮಾರೋಪದ 
ನಂತರ ನೂರಾರು ವಿದ್ಯಾರ್ಥಿಗಳು ಶಿಬಿರವನ್ನು ನಿರ್ವಹಿಸಿದರು: 
ಶಿಬಿರದಿಂದ ಪಡೆದಿದ್ದ ಕೌಶಲ್ಯಗಳನ್ನು ಪ್ರದರ್ಶಿಸಿದರು. ಸುಗುಣ 
ಎಸ್‌. ಚಂದ್ರ ಸಿ. ದಾಕ್ಷಾಯಿಣಿ ಕೆ. ಕವಿತಾ ಹಾಗೂ ಜಯಂತಿ ಜಿ., 


ಜಗನ್ನಾಥ್‌ ಪಾಲ್ಗೊಂಡಿದ್ದರು. 
oO 


ಈೆಂಪಾಂಬುವಿ ಈರೆ 


ಗವಿಪುರಂ ಗುಟ್ಟಹಳ್ಳಿಯ ಪಶ್ಚಿಮ ಭಾಗದಲ್ಲಿರುವ ಕೆಂಪಾಂಬುದಿ 
ಕೆರೆ ಸರ್ವೆ ನಂ.2ರಲ್ಲಿ 36 ಎಕರೆ ಪ್ರದೇಶದಲ್ಲಿದೆ. ಐತಿಹಾಸಿಕ 
ನಹ ಹಾಗೂ ಪಾರಂಪರಿಕ ಮಹತ್ವವುಳ್ಳ ಈ ಕೆರೆಗೆ ಒಳಚರಂಡಿ ನೀರು 
ನೇರವಾಗಿ ಹರಿದುಬರುತ್ತಿದ್ದು ಸ್ವಚ್ಛತೆ ಮಾಯವಾಗಿತ್ತು. ಕೆರೆಯ 
ಅಂಗಳ, ವಾಕಿಂಗ್‌ ಟ್ರ್ಯಾಕ್‌ನಲ್ಲಿ ನಡೆದಾಡುಲೂ ಸಾಧ್ಯವಿಲ್ಲದಂತಹ 
ಅವ್ಯವಸ್ಥೆ ಮತ್ತು ದುರ್ನಾಥ ತುಂಬಿಕೊಂಡಿತ್ತು. ಈಗ ಜನಪ ಶಿ 
ನಿಧಿಗಳ, ಸ್ಥಳೀಯ ರಾಜಕಾರಣಿಗಳ ದೂರದೃಷ್ಟಿಯಿಂದ 
ಸುಧಾರಣೆಯ ಪಥದಲ್ಲಿ ಸಾಗಿ ಬೆಂಗಳೂರು ನಿರ್ಮಾತೃ 
ಕೆಂಪೇಗೌಡರ ಬಗೆಗಿನ ಸ್ಮಾರಕ ಕೆಂಪಾಂಬುದಿ ಕೆರೆಯ ಬಳಿ ಸ್ಥಾಪನೆ 
೫೫ ಆಗುವುದರ ಮೂಲಕ ಬೆಂಗಳೂರು ನಿರ್ಮಾಣಕ್ಕೆ ನೀಡಿದ 
ನ ಕೊಡುಗೆಗಳ ಸಂಕ್ಷಿಪ್ತ ವಿವರ ಈ ಸ್ನಾರಕ ಭವನದಲ್ಲಿ 
ದೊರೆಯುತ್ತಿರುವುದು ಶ್ಲಾಘನೀಯ. ಈ ಮೂಲಕ ಕೆಂಪೇಗೌಡರ 
ಬಗೆಗೆ ಸಮಗ್ರ ಮಾಹಿತಿ ನೀಡುವ ತಾಣವಿದು ಎಂದರೆ 
ಅತಿಶಯೋಕ್ತಿ ಆಗಲಾರದು. 


* 


ಸ್ಟೀಫನ್‌ ಹಾಕಿಂಗ್‌ ಜನಿಸಿದ್ದು ಜನವರಿ 8, 1942 ರಂದು. 
1962ನೇ ಇಸ್ವಿಯಲ್ಲಿ ಸ್ಪೀಫನ್‌ ಹಾಕಿಂಗ್‌ಗೆ ಇಪ್ಪತ್ತೊಂದು 
ವರ್ಷ. ಅನಾರೋಗ್ಯವೆಂದು ತಪಾಸಣೆಗೆ ಹೋದಾಗ 
ಬರಸಿಡಿಲಿನಿಂಥ ವಿಷಯವನ್ನು ವೈದ್ಯರು ತಿಳಿಸಿದರು. ಅದು 
ಅವರ ಜೀವನದ ಗತಿಯನ್ನೇ ಬದಲಿಸಿತು. ವೈದ್ಯರ 
ತೀರ್ಮಾನದಂತೆ ಹಾಕಿಂಗ್‌ಗೆ ಆದದ್ದು ಅಮಿಯೋಟ್ರಾಫಿಕ್‌ 


ಲ್ಯಾಟರಲ್‌ ಸ್ಕೈ ರೋಸಿಸ್‌. 

ಅದರ ಹೆಸರು ಎಷ್ಟು ಕ್ಷಿಷ್ಠವೋ ರೋಗವೂ ಅಷ್ಟೇ ಕ್ಷಿಷ್ಟ 
ಅದು ನಿಧಾನವಾಗಿ ದೇಹವನ್ನು ಅಶಕ್ತ ಮಾಡುತ್ತ, ಶಕ್ತಿ 
ಯನ್ನು ಹೀರುವ, ಪರಿಹಾರವಿಲ್ಲದ, ಖಚಿತವಾಗಿ ತ್ವರಿತ 
ಸಾವಿಗೆ ದೂಡುವ ರೋಗ. ವೈದ್ಯರು ಕೇವಲ ಒಂದೆರಡು 
ವರ್ಷಗಳ ಬದುಕು ಉಳಿದಿದೆ ಎಂದರು. ಈಗ ಸ್ಪೀಫನ್‌ 
ಹಾಕಿಂಗ್‌ ಕೇಂಬ್ರಿಜ್‌ ವಿಶ್ವವಿದ್ಯಾಲಯದಲ್ಲಿ ಡಾಕ್ಷರೇಟ್‌ 
ಸಂಶೋಧನೆ ಮಾಡುತ್ತಿದ್ದರು. 

ಸಂಶೋಧನೆ ಅಷ್ಟೇನೂ ಚೆನ್ನಾಗಿ ಮುಂದುವರೆ ದಿರಲಿಲ್ಲ. 
ಹಾಕಿಂಗ್‌ಗೂ ಅದರಲ್ಲಿ ಅಷ್ಟು ತೀಕ್ಷವಾದ ಆಸಕ್ತಿ 
ಕಂಡಿರಲಿಲ್ಲ. ವೈದ್ಯರ ವರದಿ ಅವರ ಬದುಕಿನಲ್ಲಿ ಬಂದ 


ಬಹುದೊಡ್ಡ ತಿರುವು. ಆಗ ಅವರ ಮುಂದೆ ಇದ್ದದ್ದು ಎರಡೇ ಹಾದಿಗಳು. 
ಒಂದು, ದುಃಖದಿಂದ ಕೆಲಸವೆಲ್ಲವನ್ನು ನಿಲ್ಲಿಸಿ ಕೊರಗುತ್ತ ಸಾವಿಗಾಗಿ 
ಕಾಯುವುದು. 


ಇನ್ನೊಂದು ಉಳಿದ ಸ್ಥಲ್ಲವೇ ಸಮಯವನ್ನು ಸರಿಯಾಗಿ ಬಳಸಿ ಸಾಧನೆ 
ಮಾಡುವುದು. ಹಾಕಿಂಗ್‌ ಎರಡನೆಯದನ್ನು ಆಯ್ಕೆ ಮಾಡಿಕೊಂಡರು. 
ಇವರಿಗೆ ಸ್ಫೂರ್ತಿಯಾಗಿ ನಿಂತವರು. ಇವರ ಜೊತೆಗಾಗಿ ಜೇನ್‌. ಆಕೆಯ 
ಚೇತೋಹಾರಿಯಾದ ಮಾತುಗಳು, ಪ್ರೋತ್ಸಾಹ ಹಾಕಿಂಗ್‌ ಅವರನ್ನು 
ಬಡಿದೆಬ್ಬಿಸಿದವು. ನಿಜ, ಅವರಿಗೆ ಸಾವಿನ ಭಯವಿತ್ತು. 


ಆದರೆ, ಅದಕ್ಕಿಂತ ಹೆಚ್ಚಾಗಿ ಸಾವು ಬರುವುದಕ್ಕಿಂತ ಮೊದಲು ಯಾವ 
ಸಾಧನೆಯನ್ನೂ  ಮಾಡದಿರುವುದರ ಭಯವಿತ್ತು ಮುಂಬರುವ 
ತಿಂಗಳುಗಳಲ್ಲಿ ಅವರ ಆರೋಗ್ಯ ಎಷ್ನೆಷ್ಟು ಕುಸಿಯುತ್ತಿತ್ತೋ ಅವರ 
ಸಾಧನೆಯ ಮಟ್ಟ ಅಷ್ಟಷ್ಟು ಏರುತ್ತಿತ್ತು. 1974ರಲ್ಲಿ ರಾಯಲ್‌ ಸೊಸೈಟಿಯ 
ಅತ್ಯಂತ ಕಿರಿಯ ವಯಸಿನ ಫೆಲೋ ಆಗಿ ಆಯ್ಕೆಯಾದರು. 

1982ರಲ್ಲಿ ಬ್ರಿಟಿಷ್‌ ಸರಕಾರ, ತನ್ನ ಅತ್ಯುಚ್ಛ ಗೌರವವಾದ "ಕಮಾಂಡರ್‌ 
ಆಫ್‌ದ ಆರ್ಡರ್‌ ಆಫ್‌ದ ಬ್ರಿಟಿಷ್‌ ಎಂಪಾಯರ್‌ ಇವರಿಗೆ ನೀಡಿ 
ಗೌರವಿಸಿತು. ಅವರ ತಲಸ್ಪರ್ಶಿಯಾದ ಅಧ್ಯಯನದಿಂದ ಸೈದ್ಧಾಂತಿಕ 
ಖಗೋಲಶಾಸ್ತ್ರದಲ್ಲಿ ಅದರಲ್ಲೂ ಕಪ್ಪು ರಂಧೆಗಳ ಬಗ್ಗೆ ಅವರು ನೀಡಿದ 
ಕೊಡುಗೆ ಅನನ್ಯವಾದದ್ದು. 


ಆಗ ಅವರು ಬರೆದ ಗಂಥ, "ಎ ಬ್ರೀಫ್‌ ಹಿಸ್ಪರಿ ಆಫ್‌ ಟೈಮ್‌' ವಿಜ್ಞಾನದ 
ಗ್ರಂಥಗಳಲ್ಲಿ ಒಂದು ವಿಶೇಷ ಮೈಲಿಗಲ್ಲು. ಅದು ಪ್ರಪಂಚದ ಅತ್ಯಂತ 
ಜನಪ್ರಿಯ ವಿಜ್ಞಾನದ ಪುಸ್ತಕವಾಗಿ ದಾಖಲಾಗಿದೆ. 

ಹೇಡಿಗಳಿಗೆ, ಸಾಧಕರಿಗೆ ಇರುವ ವ್ಯತ್ಯಾಸ ಒಂದೇ. ಹೇಡಿಗಳು ಎಲ್ಲಿ ಸಾವು 
ಬಂದೀತೋ ಎಂದು ಹೆದರುತ್ತ ಏನನ್ನೂ ಮಾಡದೇ ಸಾವಿನ ಬಾಗಿಲು 
ತೆಗೆದು ಕಾಯುತ್ತ ಕುಳಿತಿರುತ್ತಾರೆ. ಸಾಧಕರು ದುಡಿದುಡಿದು ಸಾಧಿಸಿ 
ಸಾವನ್ನು ಹೆದರಿಸುತ್ತಾರೆ. ಒಂದು ದಿನ ಸಾವು ಅನಿವಾರ್ಯವೆನಿಸಿದಾಗ 
ತಾವು ಇದುವರೆವಿಗೂ ಬದುಕಿದ್ದಕ್ಕೆ ಏನೂ ಕೊರೆ ಮಾಡಲಿಲ್ಲ ಎಂಬ 
ಸಂತೃಪ್ತಿಯಿಂದ ಬದುಕಿಗೆ ವಿದಾಯ ಹೇಳುತ್ತಾರೆ. 


0 


ಅಂತರರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಉದಯಭಾನು ಕಲಾಸಂಘದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. 


ಹೆಣಿಗೆ ಸಾತಂತ 
5) [5] 


ಕ್‌ 


ಮನರಂಜನೆ, ಸರ್ಧಾತ್ಮಕತೆ ಇವುಗಳಲ್ಲವುಗಳಿಗೂ ಸಂಬಂಧಿಸಿದಂತೆ ಕಾರ್ಯಕ್ರಮಗಳನ್ನು ಸುಸಜ್ಜಿತವಾಗಿ 


ಆಯೋಜಿಸಿ ಅತ್ಯಂತ ಆಕರ್ಷಣೀಯವಾಗಿ ನಿರೂಪಿಸಲ್ಪಟ್ಟಿತ್ತು. ಇದು ಚಿರಕಾಲ ಸ್ಮರಣೆಯಲ್ಲಿ ಉಳಿಯುವಂತಾಗಿದೆ. ಸ್ಪಂತ 


ಅಭಿಪ್ರಾಯವೆಂದರೆ ಉದಯಭಾನು ಕಲಾಸಂಘವು ಎಲ್ಲಾ ರಂಗಗಳಲ್ಲೂ ಎಲ್ಲರಿಗೂ ಸಿಗುವಂತಹ ಉತ್ತೇಜಿತ ವಿಷಯಗಳನ್ನು 
ಒಳಗೊಂಡ ತರಬೇತಿಗಳನ್ನು ನೀಡುತ್ತಾ ಸಮಾಜಕ್ಕೆ ಉತ್ತಮ ಸೇವೆ ಸಲ್ಲಿಸುತ್ತಿದೆ. ಧನ್ಯವಾದಗಳು. 


ಉಷಾ ವಸ್ತಾರೆ 
ರೋ॥ ಬೆಂಗಳೂರು ಸ್ಪಂದನ 


ಉದಯಸೌರಭ 


ಜನನ : 1ಏಪಿಲ್‌ 1907 

ಜನನ ಸ್ಥಳ : ಮಾಗಡಿ ತಾಲೂಕಿನ ವೀರಾಪುರ 

ಗುರು : ಶ್ರೀ ಉದ್ಯಾನ ಸ್ಪಾಮೀಜಿಗಳು 

ಶಿಷ್ಯರು : ಸಿದ್ದಗಂಗಾ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ 


ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ದೇಶದ ಅಸಂಖ್ಯಾತ 
ಭಕ್ತವರ್ಗ. 
ತತ್ತ್ವಜ್ಞಾನ : "ಕಾಯಕವೇ ಕೈಲಾಸ' 
ಪ್ರಶಸ್ತಿಗಳು /ಬಿರುದುಗಳು : ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ, 
ಕಾಯಕಯೋಗಿ 


ನುಡಿ : ಕಾಯಕವೇ ಕೈಲಾಸ 


ಕರ್ನಾಟಕ ರತ್ನಡಾ. ಶ್ರೀ ಶಿವಕುಮಾರ ಸ್ವಾಮಿಗಳು ತುಮಕೂರು 
ಜಿಲ್ಲೆಯ ಸಿದ್ದಗಂಗಾ ಮಠದ ಮಠಾಧಿಪತಿಗಳು. ಇವರು ತ್ರಿವಿಧ 
(ಅನ್ನ, ಅಕ್ಷರ. ಜ್ಞಾನ) ದಾಸೋಹಿ. 12ನೇ ಶತಮಾನದ 
ಯುಗಪುರುಷ ಕ್ರಾಂತಿಕಾರಿ ಬಸವಣ್ಣನವರ "ಕಾಯಕವೇ ಕೈಲಾಸ” 
ಮತ್ತು ನಿತ್ಯ ದಾಸೋಹ ತತ್ವದ ಕೈಂಕರ್ಯದಲ್ಲಿ ತಮ್ಮನ್ನು ತೊಡಗಿಸಿ 
ಕೊಂಡಿರುವ ಶ್ರೀಗಳು. ಮಾರ್ಚ್‌ 3, 1930ರಲ್ಲಿ ಇವರು ಶ್ರೀಮಠದ 
ಜವಾಬ್ದಾರಿಯನ್ನು ಹೊತ್ತು ಅಂದಿನಿಂದ ನಿರಂತರವಾಗಿ ಮಠ, 
ಯಾವುದೋ ಒಂದು ಧರ್ಮಕ್ಕೆ ಸ್ವೀಮಿತವಾಗದೆ ಎಲ್ಲ ಧರ್ಮಗಳ 
ಮತ್ತು ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ. 

ದೇಶ ಮತ್ತು ಸಮಾಜದ ಪ್ರಗತಿಯ ಬಗ್ಗೆ ಕಳಕಳಿಯಿರುವ 
ಸ್ಪಾಮೀಜಿಯವರು ಮುಂದಿನ ಪೀಳಿಗೆಯ ಬೆಳವಣಿಗೆಗಾಗಿ 
ಪಣತೊಟ್ಟಿರುವರು. ಇವರು ಸಮಾಜದ ಎಷ್ಟೋ ಗಣ್ಯರ ಬಾಲ್ಯ 
ಜೀವನಗಳ ಪರಿವರ್ತನೆಗೆ ಕಾರಣವಾಗಿದ್ದಾರೆ. ತಮ್ಮ ಮಠದಲ್ಲಿ 


ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಆಶ್ರಯವನಿತ್ತು ತ್ರಿವಿಧ ದಾಸೋಹ 
ವನ್ನು ಸತತವಾಗಿ ನಡೆಸುತ್ತಾ ಬಂದಿದ್ದಾರೆ. 


ಶ್ರೀಗಳ ಪೂರ್ವಾಶ್ರಮ 
ಮಾಗಡಿ ತಾಲೂಕಿನ ವೀರಾಪುರದ ಶ್ರೀಯುತ ಹೊನ್ನೇಗೌಡ 
ಮತ್ತು ತಾಯಿ ಗಂಗಮ್ಮನವರಿಗೆ ಏಪ್ರಿಲ್‌ 1, 1907ರಲ್ಲಿ 13ನೇ ಮಗು 
ಶಿವಣ್ಣನವರಾಗಿ ಜನಿಸಿದರು. ಹೊನ್ನೆಗೌಡ ದಂಪತಿಗಳಿಗೆ ಎಂಟು 
ಜನ ಗಂಡು ಮಕ್ಕಳು ಹಾಗೂ ಐದು ಹೆಣ್ಣು ಮಕ್ಕಳು. 
ಎಲ್ಲರಿಗಿಂತಲೂ ಕಿರಿಯರಾದ ಶಿವಣ್ಣನವರೆಂದರೆ ತಂದೆ ತಾಯಿಗಳಿಗೆ 
ಅಪಾರಪ್ರೀತಿ. ವೀರಾಪುರದಲ್ಲಿಯೇ ಇದ್ದ ಕೂಲಿಮಂಠದಲ್ಲಿ 
ಮರಳಿನ ಮೇಲೆ ಅಕ್ಷರ ತಿದ್ದುವ ಮೂಲಕ ಶಿವಣ್ಣನ ಶೈಕ್ಷಣಿಕ 
ಜೀವನ ಆರಂಭವಾಯಿತು. ಅನಂತರ ಪ್ರಾಥಮಿಕ ಶಾಲೆಗಾಗಿ 
ಪಕ್ಕದಲ್ಲಿಯೇ ಇರುವ ಪಾಲನಹಳ್ಳಿಯ ಶಾಲೆಗೆ ದಾಖಲಾದರು. 
ತಮ್ಮ ಶಾಲಾಪ್ರಾಥಮಿಕಾ ಶಾಲಾ ದಿನಗಳಲ್ಲಿಯೇ ತಾಯಿಯನ್ನು 
ಕಳೆದುಕೊಂಡ ಶಿವಣ್ಣ ಅನಂತರ ಬೆಳೆದಿದ್ದು ಅಕ್ಕನ ಆಸರೆಯಲ್ಲಿ. 
ತುಮಕೂರು ಬಳಿ ಇರುವ ನಾಗವಲ್ಲಿಯಲ್ಲಿ ಮಾಧ್ಯಮಿಕ ಶಿಕ್ಷಣ 
ಮುಗಿಸಿದ ಶಿವಣ್ಣ 1922ರಿಂದ ತುಮಕೂರಿನ ಸರ್ಕಾರಿ 
ಪ್ರೌಢಶಾಲೆಯಲ್ಲಿ ಕಲಿತು 1926ರಲ್ಲಿ ಮೆಟಿಕ್ಕೂಲೇಷನ್‌ ಗಳಿಸಿದರು. 
1927ರಲ್ಲಿ ಆಗಿನ ಸಿದ್ದಗಂಗಾ ಮಠಾಧಿಪತಿಗಳಾದ ಶ್ರೀ ಶ್ರೀ ಶ್ರೀ 
ಉದ್ಯಾನ ಶಿವಯೋಗಿಗಳ ವರೊಡನಾಟ ಆಯಿತು. ಇದೇ ವರ್ಷ 
ಎಂಟ್ರೆನ್ಸ್‌ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ 
ಬೆಂಗಳೂರಿನ ಸೆಂಟಲ್‌ ಕಾಲೇಜಿಗೆ ಸೇರಿದರು. ಬೆಂಗಳೂರಿನಲ್ಲಿ 
'ರಾವ್‌ಬಹದ್ದೂರ್‌ ಧರ್ಮಪುವರ್ತ ಶ್ರೀ ಗುಬ್ಬಿ ತೋಟದಪ್ಪ 
ಧರ್ಮಛತ್ರ”ದಲ್ಲಿ ಉಳಿದುಕೊಂಡು, ಸೆಂಟಲ್‌ ಕಾಲೇಜ್‌ನಲ್ಲಿ 
ವಿದ್ಯಾಭ್ಯಾಸ ಮಾಡುತ್ತಾ ಶಿವಣ್ಣನವರು ಶಿಸ್ತುಬದ್ದವಾದ ಕಟ್ಟು 
ನಿಟ್ಟಾದ ವಿದ್ಯಾರ್ಥಿ ಜೀವನ ನಡೆಸಿದರು. ವಿದ್ಯಾಭ್ಯಾಸದೊಂದಿಗೆ 
ಸಿದ್ದಗಂಗಾ ಮಠದ ಒಡನಾಟವಂತೂ ಮುಂದುವರೆದೇ ಇತ್ತು 
ಹಿರಿಯ ಗುರುಗಳಾದ ಶ್ರೀ ಉದ್ದಾನ ಸ್ವಾಮಿಜಿಗಳ ಹಾಗೂ ಆಗ 
ಕಿರಿಯ ಶ್ರೀಗಳಾಗಿದ್ದ ಮರುಳಾರಾಧ್ಯರ ಸಂಗ ಶಿವಣ್ಣನವರಿಗೆ ಒಂದು 
ಹಿತಾನುಭೂತಿ ನೀಡುತ್ತಿತ್ತು. ಶಿವಣ್ಣನವರು ಎಲ್ಲ ಸಮಯಗಳಲ್ಲೂ 
ಮಠದ ಹಿತವನ್ನು ಬಯಸುತ್ತ ಮಠಕ್ಕೆ ಬಂದು ಹೋಗಿ 
ಮಾಡುತ್ತಿದ್ದರು. ಎಷ್ಟರಮಟ್ಟಿಗೆ ಎಂದರೆ ಇಡೀ ತುಮಕೂರು ಜಿಲ್ಲೆ 
ಒಮ್ಮೆ ಭೀಕರ ಫ್ಲೇಗ್‌ರೋಗಕ್ಕೆ ತತ್ತರಿಸಿತು ಹಾಗಿದ್ದಾಗ್ಯೂ ಶಿವಣ್ಣನವರ 
ಹಾಗೂ ಮಠದ ಒಡನಾಟ ಎಂದಿನಂತೆಯೇ ಇತ್ತು. 
O 


ಅನಿಸಿಕೆ 
ಉದಯಭಾನು ಕಲಾಸಂಸ್ಥೆ ತುಂಬ ವರ್ಷಗಳಿಂದ ನಾನು ಕಂಡಂತೆ ಸೊಗಸಾದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ. 
ಅನೇಕ ಸಾಧಕರನ್ನು ಆಹ್ವಾನಿಸಿ ಸನ್ಮಾನಿಸಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತಿದೆ. ನಮ್ಮ ಸಂಸ್ಕೃತಿ-ಸಾಹಿತ್ಯ- 
ಕಲೆಗಳಿಗೆ ಇವರಿಂದ ದೊರಕುತ್ತಿರುವ ಪ್ರೋತ್ಸಾಹ ನಿಜಕ್ಕೂ ಅಭಿನಂದನೀಯ ಶುಭವಾಗಲೆಂದು ಹಾರೈಸುತ್ತೇನೆ. 


ಉದಯಸೌರಭ 


ಎಚ್‌.ಜಿ. ಸೋಮಶೇಖರರಾವ್‌ 
ಹಿರಿಯ ರಂಗ ಕಲಾವಿದರು 


ಉದಯಭಾನು ಕಲಾಸಂಘ (ನೋಂ.) 


ರಾಜ್ಯಪ್ರಶಸ್ತಿ ಪುರಸ್ಥತ ಹಾಹಿತ್ಯ-ಸಂಸ್ಥತಿ-ಸಮಾಜ ಹೇವಾ ಹಂಕ್ಥೆ 


ಸಂಘದ ದೌರವ ಸದಸ್ಯರು : ಮಾಡೋಜ ಡಾ। ಜ. ನಾರಾಯಣ (2011) 
ವಿ.ಎಸ್‌. ೃಷ್ಣಯ್ಯರ್‌ (2೦1) 


ಪ್ರೊ. ಎಲ್‌.ಎಸ್‌. ಶೇಷಗಿಲಿ ರಾವ್‌ 
ಡಾ. ಅಲಾದೇವಿ ಆರ್‌. ಪ್ರಸಾದ್‌ 
ನ್ಯಾಯಮರ್ಮೂರ್ತ ಎ.ಜೆ. ಸದಾಶಿವ 
ಪ್ರೊ. ಎಂ.ಎಚ್‌. ೃಷ್ಣಯ್ಯ 

ಪ್ರೊ. ಎಚ್‌.ಆರ್‌. ರಾಮಶೃಷ್ಟ ರಾವ್‌ 


ಈಾರ್ಯಕಾಲಿ ಸಮಿತ 
ಅಧ್ಯಕ್ಷರು : ಚ. ಪೃಷ್ಟ 

ಎನ್‌.ಆರ್‌. ಚಂದ್ರನ್‌ (2೦೦೨) 
ಈಾರ್ಯಾಧ್ಯಕ್ಷರು : ಡಾ. ಜ.ಎಸ್‌. ಸತ್ಯನಾರಾಯಣ 
ಉಪಾಧ್ಯಕ್ಷರು : ಅ. ಶ್ರೀನಿವಾಸ್‌ 


ಸಂಸ್ಥಾಪಕ ದೌರವ ಹಾರ್ಯದರ್ಶಿ : ಎಂ. ವರಪಿಂಹ 
ಪಹಹಾಯಕಹ ಹಾರ್ಯದರ್ಶಿಗಆಚು : ಕೆ.ಎನ್‌. ಹೋಮಶೇಖರ್‌ 

ಎಜ್‌.ಎಸ್‌. ಈಪಿನಯ್ಯ 
ಹೋಶಾಧ್ಯಕ್ಷರು : ಈುಷ್ಪುರಾವ್‌ ಪಂತ್‌ 
ಆಂತಲಿಕ ಲೆಪ್ತ ಪಲಿಶೋಧಕರು : ಎಂ.ದತ್ತಾತ್ರ 


ಹಾರ್ಯಕಾಲಿ ಪಮಿಪ ಸದಷ್ಯರು : ಎಲ್‌. ವೆಂಕಟಪ್ಪ (ಸಂಸ್ಥಾಪಕರು) 
ಎನ್‌. ಷಹಾರ್ಯನಾರಾಯಣ 
ಡಾ। ನಾ. ಅೀತಾಚಾರ್ಯ 
ಅ.ಆರ್‌. ಸತ್ಯನಾರಾಯಣ 
ಪ್ರೊ. ಎಚ್‌.ಆರ್‌. ರಾಮಶೃಷ್ಟ ರಾವ್‌ 
ಡಾ. ಜ. ಪೃಷ್ಟಪ್ಪ 
ಡಾ. ಎಸ್‌. ಅನಿಲ್‌ಹುಮಾರ್‌ 
ಅ.ಪೆ. ತಮೃರಾಜಶೆಣ್ಣ 
ಶ್ರೀರಾಮೇದಣೌಡ 
ಹೆ.ಎಲ್‌. ರಾಮಚಂದ್ರ 
ಹುಗುಣ ಎಸ್‌. ಚಂದ್ರ 


ಹಾವೇರಿಯಲ್ಲಿ ನಡೆದ ವಿದ್ಯಾರ್ಥಿ-ವಿಜ್ಞಾಿ 
ನೇರ ಸಂವಾದದಲ್ಲಿ ಡಾ ಎ.ಎಸ್‌. ಕಿರಣ್‌ ಕುಮಾರ್‌ 


ಸಾನ್‌ ಮ್‌ Fh 
ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗ 


pe 


Er ಮುದಿತ ಅಂಚೆ 
(4 5 j ತಪು) 


ಉದಯಹೌರಥ 


ಉದಯಭಾನು ಕಲಾಸಂಘದ ತ್ರೈಮಾಸಿಕ ಸುದ್ದಿಪತ್ರಿಕೆ 


ಗ್‌) 


UDAYASOURABHA 


UDAYABHANU KALASANGHA'S QUARTERLY NEWSLETTER 


Regd. No. Karkan13916/01/1/2002 Declaration No. CMM/BNG/DECLINPP22/2002 


Vol.: 11 ry-March 2018 Internal circulation 
Editor : Prof. Shantharaju Admn.Editor : M. Narasimha 


ವಾರ್ಷಿಕ ಚಂದಾ ರೂ. 25-00 


ಇವರಿಗೆ 
ಇವರಿಂದ From 
ರಿಕಾ HA (R.) 
y: u . 
ಉದಯಭಾನು ಕಲಾಸಂಘ (ನೋ) Ramakrishna Math Layout 
ಗವಿಪುರ ಸಾಲು ಛತ್ರಗಳ ಎದುರು Kempegowdanagar 
ರಾಮಕ್ಸಷ್ಣ ಮಠ ಬಡಾವಣೆ I 
$ XE - 
ಕೆಂಪೇಗೌಡನಗರ Ph.: 080-26609343 
ಬೆಂಗಳೂರು-560 019 
ದೂರವಾಣಿ : 080-26609343 
ಟೆಲಿಫ್ಯಾಕ್ಸ್‌ : 080-26601831 
E-mail:udayabhanu_1965@yahoo.co.in Website : www.udayabhanu.org 


Printer & Publisher : Hon.Secretary, Udayabhanu Kalasangha, Kempegowdanagar, Bengaluru - 560 019. 
Telefax : 080-26601831, Ph.: 080-26609343, E-mail : udayabhanu_1965@yahoo.co.in, Website : www.udayabhanu.org 
Printed at : Keerthi Printers, ‘OMKARA #240-F, 2nd ‘B’ Main, 2nd ‘D’ Cross, 1st Phase Girinagar, Bengaluru - 560 085, Ph.: 080-26722034 / 59 


